KA/ BG-GPO/ 2515 / WPP-47 / 2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೨ ಬೆಂಗಳೂರು, ಗುರುವಾರ, ನವೆಂಬರ್‌ ೮, ೨೦೦೭ (ಕಾರ್ತೀಕ ೧೭, ಶಕ ವರ್ಷ ೧೯೨೯) ಸಂಚಿಕೆ ೪೪ 


ಭಾಗ - ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 








ಕರ್ನಾಟಕ ಲೋಕಸೇವಾ ಆಯೋಗ 
ಲೋಕಸೇವಾ ಆಯೋಗದ ಕಛೇರಿ, “ಉದ್ಯೋಗ ಸೌಧ”, ಬೆಂಗಳೂರು 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಇ(2) 157/2007-08/ಪಿಎಸ್‌ಸಿ, ದಿನಾಂಕ: 19ನೇ ಅಕ್ಟೋಬರ್‌ 2007 
ವಿಷಯ: 2005ರ ಸಹಾಯಕರು/ಪ್ರಥಮ ದರ್ಜೆ ಸಹಾಯಕರ ನೇಮಕಾತಿ ಬಗ್ಗೆ 
ಉಲ್ಲೇಖ: 1. ಅಧಿಸೂಚನೆ ಸಂಖ್ಯೆ:ಇ(2) 551/2006-07-ಪಿಎಸ್‌ಸಿ, ದಿನಾಂಕ:14/17.07.2006. 
2. ಸಿಆಸುಇ 79 ಆಸಸೇ 2006 ದಿನಾಂಕ:03.09.2005. 
ಉಲ್ಲೇಖಿತ ಕ್ರಮ ಸಂಖ್ಯೆ(1)ರ ಅಧಿಸೂಚನೆಯಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಸಹಾಯಕರು/ಪ್ರಥಮದರ್ಜೆ ಸಹಾಯಕರ 
ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರಕಟಿಸಲಾಗಿದ್ದ ಅಂತಿಮ ಆಯ್ಕೆ ಪಟ್ಟಿಯ ಕ್ರಮ ಸಂಖ್ಯೆ()ರಲ್ಲಿ ಕರ್ನಾಟಕ ಸರ್ಕಾರದ 
ಸಚಿವಾಲಯಕ್ಕೆ ಹಂಚಿಕೆ ಮಾಡಲಾಗಿದ್ದ 81 ಅಭ್ಯರ್ಥಿಗಳ ಪೈಕಿ ಕ್ರಮ ಸಂಖ್ಯೆ(32ರ ಅಭ್ಯರ್ಥಿಯಾದ ಶ್ರೀ ಮಂಜುನಾಥಸ್ವಾಮಿ 
ಎಂ.ಟಿ.(ನೋಂದಣಿ ಸಂಖ್ಯೆ 177894) ಇವರು ಸಲ್ಲಿಸಲಾಗಿದ್ದ “ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬಗಳಿಗೆ” ನೀಡುವ ಮೀಸಲಾತಿ 
ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ತಹಶೀಲ್ದಾರ್‌ರವರು ಪರಿಶೀಲಿಸಿ ಸದರಿ ಅಭ್ಯರ್ಥಿಯು ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ 
ಪರಿಧಿಯಡಿ ಬರುವುದಿಲ್ಲವೆಂದು ನೇಮಕಾತಿ ಪ್ರಾಧಿಕಾರವು ವರದಿ ಮಾಡಿದ ಹಿನ್ನೆಲೆಯಲ್ಲಿ ಸದರಿ ಅಭ್ಯರ್ಥಿಗೆ ನೇಮಕಾತಿ ಆದೇಶ ನೀಡದೆ 
ಈ ಅಭ್ಯರ್ಥಿಯ ಬದಲಿಗೆ ಸಾಮಾನ್ಯ ಅರ್ಹತೆ-ಯೋ.ನಿ.ಅ. ಮೀಸಲಾತಿಯುಳ್ಳ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕೊಡುವಂತೆ ಕೋರಿ 
ಉಲ್ಲೇಖ (2ರಲ್ಲಿ ಸಲ್ಲಿಸಲಾದ ಪ್ರಸ್ತಾವನೆಯನ್ನು ಆಯೋಗವು ಪರಿಶೀಲಿಸಿ ಉಲ್ಲೇಖ (1ರಲ್ಲಿನ ಆಯ್ಕೆ ಪಟ್ಟಿಯ ಕ್ರಮಸಂಖ್ಯೆ 32ರ 
ಅಭ್ಯರ್ಥಿಯಾದ ಶ್ರೀ ಮಂಜುನಾಥಸ್ವಾಮಿ ಎಂ.ಟಿ. (ನೋಂದಣಿ ಸಂಖ್ಯೆ 177894) ಇವರ ಆಯ್ಕೆಯನ್ನು ರದ್ದುಪಡಿಸಿ, ಈ ಕೆಳಕಂಡ 
ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ತಿದ್ದುಪಡಿ ಅಧಿಸೂಚನೆ ಹೊರಡಿಸಲಾಗಿದೆ. 
ಇಲಾಖೆಯ ಕ್ರಮ ಸಂಖ್ಯೆ: 2. ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಧಾನ ಸೌಧ, ಬೆಂಗಳೂರು-1 





ಕ್ರ.ಸಂ. ಅಭ್ಯರ್ಥಿಯ ಹೆಸರು ನೋಂದಣಿ ಸಂಖ್ಯೆ | ಜನ್ಮದಿನಾಂಕ ಮೀಸಲಾತಿ ಪಡೆದ ಅಂಕಗಳು 


ಶ್ರ 























64-Aಿ | ಶರಣ ಬಸಪ್ಪ ಎಂ.ಮಾಟೂರ 68554 01.06.78 ಸಾ.ಅ-ಯೋ.ನಿ.ಅ. 202.50 








ಷರಾ:- ಮೇಲ್ಕಂಡ ಅಭ್ಯರ್ಥಿಯ ಹೆಸರನ್ನು ಕ್ರಮ ಸಂಖ್ಯೆ 64ರ ಅಭ್ಯರ್ಥಿಯಾದ ಶ್ರೀ ನರಸಿಂಹ ಮೂರ್ತಿ ಜಿ.ಕೆ. (ನೋಂದಣಿ ಸಂಖ್ಯೆ 
138516) ಮತ್ತು ಕ್ರಮ ಸಂಖ್ಯೆ 65ರ ಅಭ್ಯರ್ಥಿಯಾದ ಹನುಮಂತರಾಜು.ಎ (ನೋಂದಣಿ ಸಂಖ್ಯೆ 1643)ರ ಮಧ್ಯ ಶ್ರೀ ಶರಣ ಬಸಪ್ಪ 
-ಎಂ.ಮಾಟೂರ ಇವರ ಹೆಸರನ್ನು ಸೇರ್ಪಡೆ ಮಾಡಲಾಗಿದೆ. 
ಡಾ॥। ಹೆಚ್‌.ವಿ. ಪಾರ್ಶ್ವನಾಥ್‌ 
ಪಿ.ಆರ್‌. 664 ಕಾರ್ಯದರ್ಶಿ 
ಕರ್ನಾಟಕ ಲೋಕ ಸೇವಾ ಆಯೋಗ. 


(೨೨೨೫ ) 


೨೨೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ ಭಾಗ - ೫ 





ಅರಣ್ಯ ಇಲಾಖೆ 
ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ, ಸಂಶೋಧನೆ, ಅರೆಕೆರೆ ಮೈಕೋ ಲೇಔಟ್‌, ಬನ್ನೇರುಘಟ್ಟ ರಸ್ತೆ, 


ದೊರೆಸಾನಿಪಾಳ್ಯ, ಬೆಂಗಳೂರು - 560 076. 
ಸಂಕ್ಷಿಪ್ತ ಟೆಂಡರ್‌ ಹಾಗೂ ಹರಾಜು ಪ್ರಕಟಣೆ 
ಸಂಖ್ಯೆ: ಎ4-ಎಸ್‌.ಎ.ಎಸ್‌-ಸಿಆರ್‌-27/2007-08, ದಿನಾ೦ಕ: 24ನೇ ಅಕ್ಟೋಬರ್‌ 2007 

ವಿಷಯ: ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಂಶೋಧನೆ, ಬೆ೦ಗಳೂರು ವೃತ್ತಕ್ಕೆ ಸಂಬಂಧಿಸಿದ ಕಿರು ಅರಣ್ಯ 

ಉತ್ಪನ್ನಗಳನ್ನು 2007-09ನೇ ಸಾಲಿಗೆ ಟೆಂಡರ್‌ ಕಂ ಹರಾಜಿನ ಮೂಲಕ ವಿಲೇವಾರಿ ಮಾಡುವ ಬಗ್ಗೆ. 

ಈ ಮೂಲಕ ಸಮಸ್ತ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಈ ವೃತ್ತಕ್ಕೆ ಸಂಬಂಧಿಸಿದ ಸಂಶೋಧನಾ 
ವಲಯಗಳಲ್ಲಿನ ಸಂಶೋಧನಾ ಕೇಂದ್ರಗಳಲ್ಲಿನ ಕಿರು ಅರಣ್ಯ ಉತ್ಪನ್ನಗಳ ಫಸಲುಗಳನ್ನು 2007-09ನೇ ಸಾಲಿಗೆ ಅಂದರೆ 
23-10-2007 ರಿಂದ 31-08-2009 ರ (2 ವರ್ಷ) ಅವಧಿಗೆ ಅಥವಾ ಟೆಂಡರ್‌ ಕಂ ಹರಾಜು ಒಪ್ಪಿಗೆಯಾಗಿ ಕರಾರು 
ಮಾಡಿಕೊಂಡ ದಿನದಿಂದ ದಿನಾಂಕ: 31-08-2009 ರವರೆಗೆ ಸಂಗ್ರಹಿಸುವ ಹಕ್ಕನ್ನು ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಸಂಶೋಧನೆ, ಬೆಂಗಳೂರು ಇವರು ಅಥವಾ ಇವರಿಂದ ಅಧಿಕಾರ ಪಡೆದ ಅಧಿಕಾರಿಗಳು ಈ ಕಚೇರಿಯ ವಿವರವುಳ್ಳ 
ಪ್ರಕಟಣೆಯಲ್ಲಿರುವ ಷರತ್ತುಗಳಿಗನುಗುಣವಾಗಿ ಕೆಳಗಿನ ತಪ್ಪೀಲಿನಲ್ಲಿ ಸೂಚಿಸಿರುವ ಪ್ರಕಾರ ಟೆಂಡರ್‌ ಕಂ ಬಹಿರಂಗ ಹರಾಜಿನ 
ಮೂಲಕ ದಿನಾಂಕ: 23-11-2007 ರಂದು ಮಾರಾಟ ಮಾಡುವರು. ಸದರಿ ದಿನಾಂಕದಂದು ಕಾರಣಾಂತರದಿಂದ ಟೆಂಡರ್‌ 
ಕಂ ಹರಾಜು ನಡೆಯದಿದ್ದರೆ ಇದೇ ಪ್ರಕಟಣೆಯ ಷರತ್ತಿಗೆ ಒಳಪಟ್ಟು ದಿನಾಂಕ: 29-11-2007 ರಂದು ಎರಡನೇ ಬಾರಿಗೆ 
ಮಾರಾಟ ಮಾಡುವರು. ಅರಣ್ಯ ಗುತ್ತಿಗೆದಾರರು ಭಾಗವಹಿಸಿ ಪಡೆಯಬಹುದು. ಪ್ರಕಟಿಸಿರುವ ಅರಣ್ಯ ಉತ್ಪನ್ನವು ತಪ್ಪೀಲಿನಲ್ಲಿ 


ಸೂಚಿಸಿರುವ ಸಂಶೋಧನಾ ಕೇಂದ್ರಗಳಿಗೆ ಮಾತ್ರ ಸಂಬಂಧಿಸಿರುತ್ತದೆ. 


























ತಪ್ಪೀಲು 
ಟೆಂಡರ್‌ 
ಕ್ರಮ | ಫಸಲು ರೂಢಿಸುವ | ಮಾರಾಟ ಮಾಡುವ | ಸ್ವೀಕರಿಸುವ ಹ ತ ಸತ ಗ. 
ಸಂಖ್ಯೆ ಪ್ರದೇಶ ಸ್ಥಳ ದಿನಾಂಕ ಮತ್ತು ವಃ ಮತ್ತು | ಲಗತ್ತಿಸಬೇಕಾದ ಠೇವಣಿ / 
ವೇಳೆ ಳೆ ಹರಾಜಿನ ಹಣ 
2007-09ನೇ ಸಾಲಿನ ಹುಣಸೆ ಫಸಲಿನ ಮಾರಾಟ 
1. ಹೊಸಕೋಟೆ ಅರಣ್ಯ ಹುಣಸೆ ಫಸಲಿನ ದಿನಾಂಕ: 1. ಟೆ೦ಡರ್‌ ಫಾರಂ 
ಸಂಶೋಧನಾ ಸಂರಕ್ಷಣಾಧಿಕಾರಿಗಳು, ಮಾರಾಟ 23-11-2007 | ಜೊತೆ ರೂ. 5000/- 
ವಲಯದ ಸಂಶೋಧನೆ, ದಿನಾಂಕ: ರಂದು (ಐದು ಸಾವಿರ ಮಾತ್ರ) 
ಗೊಟ್ಟಿಪುರ, ದೊರೆಸಾನಿಪಾಳ್ಯ, 23-11-2007 ಮಧ್ಯಾಹ್ನ 3.30 | ಮೊಬಲಗಿನ 
ನಲ್ಲಾಳ-ಎ ಮತ್ತು ಅರಕೆರೆ ಮೈಕೋ ರಂದು ಗಂಟೆಯಿಂದ | ಯಾವುದಾದರೂ 
ಬಿ ಬ್ಲಾಕ್‌ ಲೇಔಟ್‌, ಮಧ್ಯಾಹ್ನ 3.00 ರಾಷ್ಟೀಕೃತ ಬ್ಯಾಂಕಿನಿಂದ 
ಸಂಶೋಧನಾ ಬನ್ನೇರುಘಟ್ಟ ರಸ್ತೆ, ಗಂಟೆಯವರೆಗೆ ಪಡೆದ ಡಿ.ಡಿ. 
ಕೇಂದ್ರಗಳಲ್ಲಿರುವ ಬೆ೦ಗಳೂರು-76. ಲಗತ್ತಿಸಿರಬೇಕು 
9120 ಮರಗಳು 
2. ಹರಾಜಿನಲ್ಲಿ 
ಭಾಗವಹಿಸುವವರು ರೂ. 
5000/- (ಐದು ಸಾವಿರ 
ಮಾತ್ರ) ನಗದು 
ಹಣವನ್ನು ಹರಾಜಿಗೆ 
ಮುಂಚಿತವಾಗಿ 
ಪಾವತಿಸುವುದು 
2. ಕೋಲಾರ ಅರಣ್ಯ ಹುಣಸೆ ಫಸಲಿನ ದಿನಾಂಕ: 1. ಟೆ೦ಡರ್‌ ಫಾರಂ 
ಸಂಶೋಧನಾ ಸಂರಕ್ಷಣಾಧಿಕಾರಿಗಳು, ಮಾರಾಟ 23-11-2007 | ಜೊತೆ ರೂ. 5000/- 
ವಲಯದ ಸಂಶೋಧನೆ, ದಿನಾಂಕ: ರಂದು (ಐದು ಸಾವಿರ ಮಾತ್ರ) 
ಯಶವಂತಪುರ-ಎ ದೊರೆಸಾನಿಪಾಳ್ಯ, 23-11-2007 | ಮಧ್ಯಾಹ್ನ 3.30 ಮೊಬಲಗಿನ 
ಮತ್ತು ಬಿ ಬ್ಲಾಕ್‌ ಅರಕೆರೆ ಮೈಕೋ ರಂದು ಗಂಟೆಯಿಂದ | ಯಾವುದಾದರೂ 
ಸಂಶೋಧನಾ ಲೇಔಟ್‌, ಮಧ್ಯಾಹ್ನ 3.00 ರಾಷ್ಟ್ರೀಕೃತ ಬ್ಯಾಂಕಿನಿಂದ 
ಕೇಂದ್ರಗಳಲ್ಲಿರುವ ಬನ್ನೇರುಘಟ್ಟ ರಸ್ತೆ, ಗಂಟೆಯವರೆಗೆ ಪಡೆದ ಡಿ.ಡಿ. 
4160 ಮರಗಳು ಬೆಂಗಳೂರು-76. ಲಗತ್ತಿಸಿರಬೇಕು 












































ಮರಗಳು 














ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ ೨೨೨೭ 
ಟೆಂಡರ್‌ 
ಫಸಲು ರೂಢಿಸುವ | ಮಾರಾಟ ಮಾಡುವ | ಸ್ವೀಕರಿಸುವ ನ ಷ್ಣ ಗಾ ತ್‌ 
ಪ್ರದೇಶ ಸ್ಗಳ ದಿನಾಂಕ ಮತು KN ಮ 
ನ್‌ ಥಿ ವೇಳೆ ದ ವೇಳೆ ಹರಾಜಿನ ಹಣ 
2. ಹರಾಜಿನಲ್ಲಿ 
ಭಾಗವಹಿಸುವವರು ರೂ. 
5000/- (ಐದು ಸಾವಿರ 
ಮಾತ್ರ) ನಗದು 
ಹಣವನ್ನು ಹರಾಜಿಗೆ 
ಮುಂಚಿತವಾಗಿ 
ಪಾವತಿಸುವುದು 
ಬೆ೦ಗಳೂರು ಅರಣ್ಯ ಹುಣಸೆ ಫಸಲಿನ ದಿನಾಂಕ: 1. ಟೆಂಡರ್‌ ಫಾರಂ 
ಸಂಶೋಧನಾ ಸಂರಕ್ಷಣಾಧಿಕಾರಿಗಳು, ಮಾರಾಟ 23-11-2007 | ಜೊತೆ ರೂ. 1000/- 
ವಲಯದ ಸಂಶೋಧನೆ, ದಿನಾಂಕ: ರಂದು (ಒಂದು ಸಾವಿರ ಮಾತ್ರ) 
ಅ) ಜಾರಕಬಂಡೆ ದೊರೆಸಾನಿಪಾಳ್ಯ, 23-11-2007 | ಮಧ್ಯಾಹ್ನ 3.30 ಮೊಬಲಗಿನ 
ಸಂಶೋಧನಾ ಅರಕೆರೆ ಮೈಕೋ ರಂದು ಗಂಟೆಯಿಂದ | ಯಾವುದಾದರೂ 
ಕೇಂದ್ರದಲ್ಲಿರುವ 55 ಲೇಔಟ್‌, ಮಧ್ಯಾಹ್ನ 3.00 ರಾಷ್ಟ್ರೀಕೃತ ಬ್ಯಾಂಕಿನಿಂದ 
ಮರಗಳು ಬನ್ನೇರುಘಟ್ಟ ರಸ್ತೆ. ಗಂಟೆಯವರೆಗೆ ಪಡೆದ ಡಿ.ಡಿ. 
ಬೆಂಗಳೂರು-76. ಲಗತ್ತಿಸಿರಬೇಕು 
ಆ) ಸೂಲಿಕೆರೆ 2. ಹರಾಜಿನಲ್ಲಿ 
ಸಂಶೋಧನಾ ಭಾಗವಹಿಸುವವರು ರೂ. 
ಕೇಂದ್ರದಲ್ಲಿರುವ 80 1000/- (ಒಂದು ಸಾವಿರ 
ಮರಗಳು ಮಾತ್ರ) ನಗದು 
ಹಣವನ್ನು ಹರಾಜಿಗೆ 
ಇ) ದೊರೆಸಾನಿಪಾಳ್ಯ ಮುಂಚಿತವಾಗಿ 
ಸಂಶೋಧನಾ ಪಾವತಿಸುವುದು 
ಕೇಂದ್ರದಲ್ಲಿರುವ 15 
ಮರಗಳು 
ಮಂಡ್ಯ ಅರಣ್ಯ ಹುಣಸೆ ಫಸಲಿನ ದಿನಾಂಕ: 1. ಟೆಂಡರ್‌ ಫಾರಂ 
ಸಂಶೋಧನಾ ಸಂರಕ್ಷಣಾಧಿಕಾರಿಗಳು, ಮಾರಾಟ 23-11-2007 | ಜೊತೆ ರೂ. 3000/- 
ವಲಯದ ಸಂಶೋಧನೆ, ದಿನಾಂಕ: ರಂದು (ಮೂರು ಸಾವಿರ ಮಾತ್ರ) 
ಅ) ಮುದುಗೆರೆ ದೊರೆಸಾನಿಪಾಳ್ಯ, 23-11-2007 ಮಧ್ಯಾಹ್ನ 3.30 | ಮೊಬಲಗಿನ 
ಸಂಶೋಧನಾ ಅರಕೆರೆ ಮೈಕೋ ರಂದು ಗಂಟೆಯಿಂದ | ಯಾವುದಾದರೂ 
ಕೇಂದ್ರದಲ್ಲಿರುವ 535 ಲೇಔಟ್‌, ಮಧ್ಯಾಹ್ನ 3.00 ರಾಷ್ಟೀಕೃತ ಬ್ಯಾಂಕಿನಿಂದ 
ಮರಗಳು ಬನ್ನೇರುಘಟ್ಟ ರಸ್ತೆ. ಗಂಟೆಯವರೆಗೆ ಪಡೆದ ಡಿ.ಡಿ. 
ಬೆಂಗಳೂರು-76. ಲಗತ್ತಿಸಿರಬೇಕು 
ಆ) ಡಿ.ಎಂ. ಗುಡ್ಡ 
ಸಂಶೋಧನಾ 2. ಹರಾಜಿನಲ್ಲಿ 
ಕೇಂದ್ರದಲ್ಲಿರುವ ಭಾಗವಹಿಸುವವರು ರೂ. 
1337 ಮರಗಳು 3000/- (ಮೂರು 
ಸಾವಿರ ಮಾತ್ರ) ನಗದು 
ಇ) ರಾಮದೇವರ ಹಣವನ್ನು ಹರಾಜಿಗೆ 
ಬೆಟ್ಟ ಸಂಶೋಧನಾ ಮುಂಚಿತವಾಗಿ 
ಕೇಂದ್ರದಲ್ಲಿರುವ 516 ಪಾವತಿಸುವುದು 















































೨೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ ಭಾಗ - ೫ 
ಟೆಂಡರ್‌ 
ಕ್ರಮ | ಫಸಲು ರೂಢಿಸುವ | ಮಾರಾಟ ಮಾಡುವ ಸ್ವೀಕರಿಸುವ ಹರಾಜಿನ ತ ಮಾರನೆ 
ಸಂಖ್ಯೆ BEA AE ME ದಿನಾಂಕ ಮತ್ತು | ಲಗತ್ತಿಸಬೇಕಾದ ಠೇವಣಿ / 
ಥಿ ವೇಳೆ - ವೇಳೆ ಹರಾಜಿನ ಹಣ 
2007-09ನೇ ಸಾಲಿನ ಗೋಡಂಬಿ ಫೆಸಲಿನ ಮಾರಾಟ 
1, ಹೊಸಕೋಟೆ ಅರಣ ಗೋಡಂಬಿ ದಿನಾಂಕ: 1. ಟೆ೦ಡರ್‌ ಫಾರಂ 
ಸಂಶೋಧನಾ ಸಂರಕ್ಷಣಾಧಿಕಾರಿಗಳು, ಫಸಲಿನ 23-11-2007 | ಜೊತೆ ರೂ. 5000/- 
ವಲಯದ ಸಂಶೋಧನೆ, ಮಾರಾಟ ರಂದು (ಐದು ಸಾವಿರ ಮಾತ್ರ) 
ಗೊಟ್ಟಿಪುರ, ದೊರೆಸಾನಿಪಾಳ್ಯ, ದಿನಾಂಕ: ಮಧ್ಯಾಹ್ನ 3.30 | ಮೊಬಲಗಿನ 
ನಲ್ಲಾಳ-ಎ ಮತ್ತು ಸಿ ಅರಕೆರೆ ಮೈಕೋ 23-11-2007 ಗಂಟೆಯಿಂದ | ಯಾವುದಾದರೂ 
ಬ್ಲಾಕ್‌ ಸಂಶೋಧನಾ | ಲೇಔಟ್‌, ಬನ್ನೇರುಘಟ್ಟ ರಂದು ರಾಷ್ಟೀಕೃತ ಬ್ಯಾಂಕಿನಿಂದ 
ಕೇಂದಗಳಲ್ಲಿರುವ | ರಸ್ತೆ, ಬೆಂಗಳೂರು-76. | ಮಧ್ಯಾಹ್ನ 3.00 ಪಡೆದ ಡಿ.ಡಿ. 
1960 ಮರಗಳು ಗಂಟೆಯವರೆಗೆ ಲಗತ್ತಿಸಿರಬೇಕು 
2. ಹರಾಜಿನಲ್ಲಿ 
ಭಾಗವಹಿಸುವವರು ರೂ. 
5000/- ನಗದು 
ಹಣವನ್ನು ಹರಾಜಿಗೆ 
ಮುಂಚಿತವಾಗಿ 
ಪಾವತಿಸುವುದು 
2. ಕೋಲಾರ ಅರಣ ಗೋಡಂಬಿ ದಿನಾಂಕ: 1. ಟೆ೦ಡರ್‌ ಫಾರಂ 
ಸಂಶೋಧನಾ ಸಂರಕ್ಷಣಾಧಿಕಾರಿಗಳು, ಫಸಲಿನ 23-11-2007 | ಜೊತೆ ರೂ. 3000/- 
ವಲಯದ ಹಾದಿಗೆರೆ ಸಂಶೋಧನೆ, ಮಾರಾಟ ರಂದು (ಮೂರ ಸಾವಿರ 
ಸಂಶೋಧನಾ ದೊರೆಸಾನಿಪಾಳ್ಯ, ದಿನಾಂಕ: ಮಧ್ಯಾಹ್ನ 3.30 | ಮಾತ್ರ) ಮೊಬಲಗಿನ 
ಕೇಂದ್ರದಲ್ಲಿರುವ 370 ಅರಕೆರೆ ಮೈಕೋ 23-11-2007 ಗಂಟೆಯಿಂದ | ಯಾವುದಾದರೂ 
ಮರಗಳು ಲೇಔಟ್‌, ಬನ್ನೇರುಘಟ್ಟ ರಂದು ರಾಷ್ಟೀಕೃತ ಬ್ಯಾಂಕಿನಿಂದ 
ರಸ್ತೆ, ಬೆಂಗಳೂರು-76. | ಮಧ್ಯಾಹ್ನ 3.00 ಪಡೆದ ಡಿ.ಡಿ. 
ಗಂಟೆಯವರೆಗೆ ಲಗತ್ತಿಸಿರಬೇಕು 
2. ಹರಾಜಿನಲ್ಲಿ 
ಭಾಗವಹಿಸುವವರು ರೂ. 
3000/- (ಮೂರು 
ಸಾವಿರ ಮಾತ್ರ) ನಗದು 
ಹಣವನ್ನು ಹರಾಜಿಗೆ 
ಮುಂಚಿತವಾಗಿ 
ಪಾವತಿಸುವುದು 
3. ಬೆಂಗಳೂರು ಅರಣ ಗೋಡಂಬಿ ದಿನಾಂಕ: 1. ಟೆ೦ಡರ್‌ ಫಾರಂ 
ಸಂಶೋಧನಾ ಸಂರಕ್ಷಣಾಧಿಕಾರಿಗಳು, ಫಸಲಿನ 23-11-2007 | ಜೊತೆ ರೂ. 500/- 
ವಲಯದ ಕಲ್ಕೆರೆ ಸಂಶೋಧನೆ, ಮಾರಾಟ ರಂದು (ಐದು ನೂರು ಮಾತ್ರ) 
ಮತ್ತು ಸೂಲಿಕೆರೆ ದೊರೆಸಾನಿಪಾಳ್ಯ, ದಿನಾಂಕ: ಮಧ್ಯಾಹ್ನ 3.30 | ಮೊಬಲಗಿನ 
ಸಂಶೋಧನಾ ಅರಕೆರೆ ಮೈಕೋ 23-11-2007 ಗಂಟೆಯಿಂದ | ಯಾವುದಾದರೂ 
ಕೇಂದ್ರಗಳಲ್ಲಿರುವ 12 | ಲೇಔಟ್‌, ಬನ್ನೇರುಘಟ್ಟ ರಂದು ರಾಷ್ಟ್ರೀಕೃತ ಬ್ಯಾಂಕಿನಿಂದ 
ಮತ್ತು 40 ಮರಗಳು | ರಸ್ತೆ, ಬೆಂಗಳೂರು-76. | ಮಧ್ಯಾಹ್ನ 3.00 ಪಡೆದ ಡಿ.ಡಿ. 
ಗಂಟೆಯವರೆಗೆ ಲಗತ್ತಿಸಿರಬೇಕು 
2. ಹರಾಜಿನಲ್ಲಿ 

















ಭಾಗವಹಿಸುವವರು ರೂ. 
500/- (ಐದು ನೂರು 
ಮಾತ್ರ) ನಗದು 
ಹಣವನ್ನು ಹರಾಜಿಗೆ 
ಮುಂಚಿತವಾಗಿ 
ಪಾವತಿಸುವುದು 















































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ ೨೨೨೯ 
ಟೆಂಡರ್‌ 
ಕ್ರಮ | ಫಸಲು ರೂಢಿಸುವ | ಮಾರಾಟ ಮಾಡುವ ಸ್ವೀಕರಿಸುವ ಬ] ಹಂಡರ 
ಸಂಖ್ಯೆ BEA ME ವಮ ದಿನಾಂಕ ಮತ್ತು | ಲಗತ್ತಿಸಬೇಕಾದ ಠೇವಣಿ / 
ತ ಥಿ ವೇಳೆ - ವೇಳೆ ಹರಾಜಿನ ಹಣ 
2007-09ನೇ ಸಾಲಿನ ನೀಲಗಿರಿ ಸಿಟ್ರಿಡೋರಾ ಎಲೆ ಸಂಗ್ರಹಣೆಯ ಮಾರಾಟ 
1 ಹೊಸಕೋಟೆ ಅರಣಣ್ಷಿ ನೀಲಗಿರಿ ದಿನಾಂಕ: 1. ಟೆಂಡರ್‌ ಫಾರಂ 
ಸಂಶೋಧನಾ ಸಂರಕ್ಷಣಾಧಿಕಾರಿಗಳು, ಸಿಟ್ರಿಡೋರಾ 23-11-2007 | ಜೊತೆ ರೂ. 5000/- 
ವಲಯದ ಸಂಶೋಧನೆ, ಎಲೆ ಸಂಗ್ರಹಣೆ ರಂದು (ಐದು ಸಾವಿರ ಮಾತ್ರ) 
ಗೊಟ್ಟಿಪುರ ಮತ್ತು ದೊರೆಸಾನಿಪಾಳ್ಯ, ಮಾರಾಟ ಮಧ್ಯಾಹ್ನ 3.30 ಮೊಬಲಗಿನ 
ನಲ್ಲಾಳ-ಸಿ ಬ್ಲಾಕ್‌ ಅರಕೆರೆ ಮೈಕೋ ದಿನಾಂಕ: ಗಂಟೆಯಿಂದ | ಯಾವುದಾದರೂ 
ಸಂಶೋಧನಾ ಲೇಔಟ್‌, ಬನ್ನೇರುಘಟ್ಟ | 23-11-2007 ರಾಷ್ಟೀಕೃತ ಬ್ಯಾಂಕಿನಿಂದ 
ಕೇಂದ್ರಗಳಲ್ಲಿರುವ | ರಸ್ತೆ, ಬೆಂಗಳೂರು-76. ರಂದು ಪಡೆದ ಡಿ.ಡಿ. 
1700 ಮರಗಳು ಮಧ್ಯಾಹ್ನ 3.00 ಲಗತ್ತಿಸಿರಬೇಕು 
ಗಂಟೆಯವರೆಗೆ 
2. ಹರಾಜಿನಲ್ಲಿ 
ಭಾಗವಹಿಸುವವರು ರೂ. 
5000/- ನಗದು 
ಹಣವನ್ನು ಹರಾಜಿಗೆ 
ಮುಂಚಿತವಾಗಿ 
ಪಾವತಿಸುವುದು 
2. ಬೆಂಗಳೂರು ಅರಣಣ್ಷಿ ನೀಲಗಿರಿ ದಿನಾಂಕ: 1. ಟೆಂಡರ್‌ ಫಾರಂ 
ಸಂಶೋಧನಾ ಸಂರಕ್ಷಣಾಧಿಕಾರಿಗಳು, ಸಿಟ್ರಿಡೋರಾ 23-11-2007 | ಜೊತೆ ರೂ. 1000/- 
ವಲಯದ ಕಲ್ಕೆರೆ, ಸಂಶೋಧನೆ, ಎಲೆ ಸಂಗಹಣೆ ರಂದು (ಒಂದು ಸಾವಿರ ಮಾತ್ರ) 
ದೊರೆಸಾನಿಪಾಳ್ಯ ದೊರೆಸಾನಿಪಾಳ್ಯ, ಮಾರಾಟ ಮಧ್ಯಾಹ್ನ 3.30 ಮೊಬಲಗಿನ 
ಮತ್ತು ಜಾರಕಬಂಡೆ" ಅರಕೆರೆ ಮೈಕೋ ದಿನಾಂಕ: ಗಂಟೆಯಿಂದ | ಯಾವುದಾದರೂ 
ಸಂಶೋಧನಾ ಲೇಔಟ್‌, ಬನ್ನೇರುಘಟ್ಟ | 23-11-2007 ರಾಷ್ಟೀಕೃತ ಬ್ಯಾಂಕಿನಿಂದ 
ಕೇಂದ್ರಗಳಲ್ಲಿರುವ | ರಸ್ತೆ, ಬೆಂಗಳೂರು-76. ರಂದು ಪಡೆದ ಡಿ.ಡಿ. 
350 ಮರಗಳು ಮಧ್ಯಾಹ್ನ 3.00 ಲಗತ್ತಿಸಿರಬೇಕು 
ಗಂಟೆಯವರೆಗೆ 
2. ಹರಾಜಿನಲ್ಲಿ 
ಭಾಗವಹಿಸುವವರು ರೂ. 
1000/- (ಒಂದು 
ಸಾವಿರ ಮಾತ್ರ) ನಗದು 
ಹಣವನ್ನು ಹರಾಜಿಗೆ 
ಮುಂಚಿತವಾಗಿ 
ಪಾವತಿಸುವುದು 
2007-09ನೇ ಸಾಲಿನ ಹಲಸು ಫಸಲಿನ ಮಾರಾಟ 
1, ಹೊಸಕೋಟೆ ಅರಣ ಹಲಸು ಫಸಲಿನ ದಿನಾಂಕ: 1. ಟೆಂಡರ್‌ ಫಾರಂ 
ಸಂಶೋಧನಾ ಸಂರಕ್ಷಣಾಧಿಕಾರಿಗಳು, ಮಾರಾಟ 23-11-2007 | ಜೊತೆ ರೂ. 1000/- 
ವಲಯದ ಸಂಶೋಧನೆ, ದಿನಾಂಕ: ರಂದು (ಒಂದು ಸಾವಿರ ಮಾತ್ರ) 
ಗೊಟ್ಟಿಪುರ ಮತ್ತು ದೊರೆಸಾನಿಪಾಳ್ಯ, 23-11-2007 ಮಧ್ಯಾಹ್ನ 3.30 | ಮೊಬಲಗಿನ 
ನಲ್ಲಾಳ-ಎ ಬ್ಲಾಕ್‌ ಅರಕೆರೆ ಮೈಕೋ ರಂದು ಗಂಟೆಯಿಂದ | ಯಾವುದಾದರೂ 
ಸಂಶೋಧನಾ ಲೇಔಟ್‌, ಬನ್ನೇರುಘಟ್ಟ ಮಧ್ಯಾಹ್ನ 3.00 ರಾಷ್ಟೀಕೃತ ಬ್ಯಾಂಕಿನಿಂದ 
ಕೇಂದ್ರಗಳಲ್ಲಿರುವ | ರಸ್ತೆ, ಬೆಂಗಳೂರು-76. | ಗಂಟೆಯವರೆಗೆ ಪಡೆದ ಡಿ.ಡಿ. 
3776 ಮರಗಳು ಲಗತ್ತಿಸಿರಬೇಕು 
2. ಹರಾಜಿನಲ್ಲಿ 
ಭಾಗವಹಿಸುವವರು ರೂ. 
1000/- (ಒಂದು 
ಸಾವಿರ ಮಾತ್ರ) ನಗದು 
ಹಣವನ್ನು ಹರಾಜಿಗೆ 
ಮುಂಚಿತವಾಗಿ 

















ಪಾವತಿಸುವುದು 












































೨೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ ಭಾಗ - ೫ 
ಟೆಂಡರ್‌ 
ಕ್ರಮ | ಫಸಲು ರೂಢಿಸುವ | ಮಾರಾಟ ಮಾಡುವ ಸ್ವೀಕರಿಸುವ ಸರಾಜಿನ ಹಂಡರ 
ಸಂಖ್ಯೆ BEA AE ME ದಿನಾಂಕ ಮತ್ತು | ಲಗತ್ತಿಸಬೇಕಾದ ಠೇವಣಿ / 
ತ ಥಿ ವೇಳೆ - ವೇಳೆ ಹರಾಜಿನ ಹಣ 
2007-09ನೇ ಸಾಲಿನ ಮಾವು / ಅಪ್ಪಿಮಿಡಿ ಫಸಲಿನ ಮಾರಾಟ 
1, ಹೊಸಕೋಟೆ ಅರಣ ಮಾವು ಫಸಲಿನ ದಿನಾಂಕ: 1. ಟೆ೦ಡರ್‌ ಫಾರಂ 
ಸಂಶೋಧನಾ ಸಂರಕ್ಷಣಾಧಿಕಾರಿಗಳು, ಮಾರಾಟ 23-11-2007 | ಜೊತೆ ರೂ. 1000/- 
ವಲಯದ ಸಂಶೋಧನೆ, ದಿನಾಂಕ: ರಂದು (ಒಂದು ಸಾವಿರ ಮಾತ್ರ) 
ಗೊಟ್ಟಿಪುರ ದೊರೆಸಾನಿಪಾಳ್ಯ, 23-11-2007 ಮಧ್ಯಾಹ್ನ 3.30 | ಮೊಬಲಗಿನ 
ಸಂಶೋಧನಾ ಅರಕೆರೆ ಮೈಕೋ ರಂದು ಗಂಟೆಯಿಂದ | ಯಾವುದಾದರೂ 
ಕೇಂದ್ರದಲ್ಲಿರುವ 150 | ಲೇಔಟ್‌, ಬನ್ನೇರುಘಟ್ಟ ಮಧ್ಯಾಹ್ನ 3.00 ರಾಷ್ಟೀಕೃತ ಬ್ಯಾಂಕಿನಿಂದ 
ಮರಗಳು ರಸ್ತೆ, ಬೆಂಗಳೂರು-76. | ಗಂಟೆಯವರೆಗೆ ಪಡೆದ ಡಿ.ಡಿ. 
ಲಗತ್ತಿಸಿರಬೇಕು 
2. ಹರಾಜಿನಲ್ಲಿ 
ಭಾಗವಹಿಸುವವರು ರೂ. 
1000/- (ಒಂದು 
ಸಾವಿರ ಮಾತ್ರ) ನಗದು 
ಹಣವನ್ನು ಹರಾಜಿಗೆ 
ಮುಂಚಿತವಾಗಿ 
ಪಾವತಿಸುವುದು 
2. ಕೋಲಾರ ಅರಣ ಮಾವು ಫಸಲಿನ ದಿನಾಂಕ: 1. ಟೆ೦ಡರ್‌ ಫಾರಂ 
ಸಂಶೋಧನಾ ಸಂರಕ್ಷಣಾಧಿಕಾರಿಗಳು, ಮಾರಾಟ 23-11-2007 | ಜೊತೆ ರೂ. 1000/- 
ವಲಯದ ಹಾದಿಗೆರೆ ಸಂಶೋಧನೆ, ದಿನಾಂಕ: ರಂದು (ಒಂದು ಸಾವಿರ ಮಾತ್ರ) 
ಸಂಶೋಧನಾ ದೊರೆಸಾನಿಪಾಳ್ಯ, 23-11-2007 | ಮಧ್ಯಾಹ್ನ 3.30 ಮೊಬಲಗಿನ 
ಕೇಂದ್ರದಲ್ಲಿರುವ 198 ಅರಕೆರೆ ಮೈಕೋ ರಂದು ಗಂಟೆಯಿಂದ | ಯಾವುದಾದರೂ 
ಮರಗಳು ಲೇಔಟ್‌, ಬನ್ನೇರುಘಟ್ಟ | ಮಧ್ಯಾಹ್ನ 3.00 ರಾಷ್ಟೀಕೃತ ಬ್ಯಾಂಕಿನಿಂದ 
ರಸ್ತೆ, ಬೆಂಗಳೂರು-76. | ಗಂಟೆಯವರೆಗೆ ಪಡೆದ ಡಿ.ಡಿ. 
ಲಗತ್ತಿಸಿರಬೇಕು 
2. ಹರಾಜಿನಲ್ಲಿ 
ಭಾಗವಹಿಸುವವರು ರೂ. 
1000/- (ಒಂದು 
ಸಾವಿರ ಮಾತ್ರ) ನಗದು 
ಹಣವನ್ನು ಹರಾಜಿಗೆ 
ಮುಂಚಿತವಾಗಿ 
ಪಾವತಿಸುವುದು 
3. ಬೆಂಗಳೂರು ಅರಣ ಮಾವು ಫಸಲಿನ ದಿನಾಂಕ: 1. ಟೆಂಡರ್‌ ಫಾರಂ 
ಸಂಶೋಧನಾ ಸಂರಕ್ಷಣಾಧಿಕಾರಿಗಳು, ಮಾರಾಟ 23-11-2007 | ಜೊತೆ ರೂ. 500/- 
ವಲಯದ ಸೂಲಿಕೆರೆ ಸಂಶೋಧನೆ, ದಿನಾಂಕ: ರಂದು (ಐದು ನೂರು ಮಾತ್ರ) 
ಸಂಶೋಧನಾ ದೊರೆಸಾನಿಪಾಳ್ಯ, 23-11-2007 | ಮಧ್ಯಾಹ್ನ 3.30 ಮೊಬಲಗಿನ 
ಕೇ೦ದ್ರ'ದಲ್ಲಿರುವ ಅರಕೆರೆ ಮೈಕೋ ರಂದು ಗಂಟೆಯಿಂದ | ಯಾವುದಾದರೂ 
526 ಮರಗಳು ಲೇಔಟ್‌, ಬನ್ನೇರುಘಟ್ಟ | ಮಧ್ಯಾಹ್ನ 3.00 ರಾಷ್ಟೀಕೃತ ಬ್ಯಾಂಕಿನಿಂದ 
ರಸ್ತೆ, ಬೆ೦ಗಳೂರು-76. | ಗಂಟೆಯವರೆಗೆ ಪಡೆದ ಡಿ.ಡಿ. 
ಲಗತ್ತಿಸಿರಬೇಕು 
2. ಹರಾಜಿನಲ್ಲಿ 

















ಭಾಗವಹಿಸುವವರು ರೂ. 
500/- (ಐದು ನೂರು 
ಮಾತ್ರ) ನಗದು 
ಹಣವನ್ನು ಹರಾಜಿಗೆ 
ಮುಂಚಿತವಾಗಿ 
ಪಾವತಿಸುವುದು 








ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ ೨೨೩೧ 






































ei ಹರಾಜಿನ ಟೆಂಡರ್‌ ಪಾರಂ ಜೊತೆ 
ಕ್ರಮ ಫಸಲು ರೂಢಿಸುವ ಮಾರಾಟ ಮಾಡುವ ಸ್ವೀಕರಿಸುವ 
ದಿನಾಂಕ ಮತು ಲಗತಿಸಬೇಕಾದ ಠೇವಣಿ / 
ಸಂಖ್ಯೆ ಪ್ರದೇಶ ಸ್ಥಳ ದಿನಾಂಕ ಮತ್ತು ಇ ವ್‌ eS ಹ 
ವೇಳೆ 
2007-09ನೇ ಸಾಲಿನ ನೇರಳೆ ಫಸಲಿನ ಮಾರಾಟ 
1. ಹೊಸಕೋಟೆ ಅರಣ್ಯ ನೇರಳೆ ಫಸಲಿನ ದಿನಾಂಕ: 1. ಟೆ೦ಡರ್‌ ಫಾರಂ 
ಸಂಶೋಧನಾ ಸಂರಕ್ಷಣಾಧಿಕಾರಿಗಳು, ಮಾರಾಟ 23-11-2007 | ಜೊತೆ ರೂ. 3000/- 
ವಲಯದ ನಲ್ಲಾಳ- ಸಂಶೋಧನೆ, ದಿನಾಂಕ: ರಂದು (ಮೂರು ಸಾವಿರ 
ಎ ಸಂಶೋಧನಾ ದೊರೆಸಾನಿಪಾಳ್ಯ, 23-11-2007 | ಮಧ್ಯಾಹ್ನ 3.30 | ಮಾತ್ರ) ಮೊಬಲಗಿನ 
ಕೇಂದ್ರದಲ್ಲಿರುವ 175 ಅರಕೆರೆ ಮೈಕೋ ರಂದು ಗಂಟೆಯಿಂದ | ಯಾವುದಾದರೂ 
ಮರಗಳು ಲೇಔಟ್‌, ಬನ್ನೇರುಘಟ್ಟ | ಮಧ್ಯಾಹ್ನ 3.00 ರಾಷ್ಟ್ರೀಕೃತ ಬ್ಯಾಂಕಿನಿಂದ 
ರಸ್ತೆ, ಬೆಂಗಳೂರು-76. | ಗಂಟೆಯವರೆಗೆ ಪಡೆದ ಡಿ.ಡಿ. 
ಲಗತ್ತಿಸಿರಬೇಕು 
2. ಹರಾಜಿನಲ್ಲಿ 
ಭಾಗವಹಿಸುವವರು ರೂ. 
3000/- (ಮೂರು 
ಸಾವಿರ ಮಾತ್ರ) ನಗದು 
ಹಣವನ್ನು ಹರಾಜಿಗೆ 
ಮುಂಚಿತವಾಗಿ 
ಪಾವತಿಸುವುದು 


























ಹೆಚ್ಚಿನ ಮಾಹಿತಿಯನ್ನು ಕಚೇರಿ ಕೆಲಸದ ವೇಳೆಯಲ್ಲಿ ಸಂಪರ್ಕಿಸಿ ಪಡೆಯಬಹುದು. 
ಟೆಂಡರ್‌ ನಮೂನೆಯನ್ನು ದಿನಾಂಕ: 23-11-2007 ಮತ್ತು 29-11-2007 ರಂದು 100 ಗಂಟೆವರೆಗೆ ಕಚೇರಿ 
ವೇಳೆಯಲ್ಲಿ ನೀಡಲಾಗುವುದು. ಒಂದು ಟೆಂಡರ್‌ ಫಾರಂನ ಬೆಲೆ ರೂ. 200.00 (ತೆರಿಗೆ ಪ್ರತ್ಯೇಕ. ಒಂದೊಂದು ಕೆಲಸಕ್ಕೆ 
ಸಂಚಕಾರ ಠೇವಣಿಯನ್ನು ಡಿಡಿ ರೂಪದಲ್ಲಿ ಷೆಡ್ಯೂಲ್‌ ಕಾಲಂ ಸಂಖ್ಯೆ: 6 ರಲ್ಲಿರುವಂತೆ ಪ್ರತ್ಯೇಕವಾಗಿ ಯಾವುದಾದರೂ 
ರಾಷ್ಟೀಕೃತ ಬ್ಯಾಂಕಿನಿಂದ ಪಡೆದು ಟೆಂಡರ್‌ ನಡೆಯಬಹುದಾದ ಸಂದರ್ಭದಲ್ಲಿ ಟೆಂಡರ್‌ ನಮೂನೆಗಳನ್ನು ಆಯಾ 
ದಿನಾಂಕದಂದು 1.00 ಗಂಟೆಯವರಗೆ ಪಡೆಯಬಹುದಾಗಿದೆ. 
ನಿಬಂಧನೆಗಳು 

1. ಟೆಂಡರ್‌ / ಹರಾಜಿನಲ್ಲಿ ಭಾಗವಹಿಸಲು 2007-08ನೇ ಸಾಲಿಗೆ ಈ ಕಚೇರಿಯಲ್ಲಿ ಗುತ್ತಿಗೆದಾರರಾಗಿ 
ನೋಂದಾಯಿಸಿಕೊಳ್ಳಬೇಕು. 

2. ಟೆಂಡರ್‌ ಫಾರಂಗಳನ್ನು ಪ್ರತಿ ಫಾರಂಗೆ ರೂ. 200.00 (ತೆರಿಗೆ ಪ್ರತ್ಯೇಕ) ಪಾವತಿ ಮಾಡಿ ದಿನಾಂಕ: 23-11-2007 
ಮತ್ತು 29-11-2007 ಕಚೇರಿ ಕೆಲಸದ ವೇಳೆಯಲ್ಲಿ 1.00 ಗಂಟೆಯವರೆಗೆ ಪಡೆಯತಕ್ಕದ್ದು. 

3. ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳನ್ನು ವಲಯವಾರು ಮತ್ತು ಐಟ೦ವಾರು ಮೊಹರು ಮಾಡಿ ಸಲ್ಲಿಸುವುದು. 

4. ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳನ್ನು ದಿನಾಂಕ: 23-11-2007 ರಂದು ಸಂಜೆ 3.00 ಗಂಟೆಯವರೆಗೆ ಅರಣ್ಯ 
ಸಂರಕ್ಷಣಾಧಿಕಾರಿಗಳು, ಸಂಶೋಧನೆ, ಬೆಂಗಳೂರು ಅಥವಾ ಅವರಿಂದ ನಿಯೋಜಿಸಲ್ಪಟ್ಟ ಅಧಿಕಾರಿಗಳು 
ಸ್ವೀಕರಿಸುವರು ಮತ್ತು ಮೇಲ್ಕಂಡ ದಿನಾಂಕದಂದು ಕಾರಣಾಂತರದಿಂದ ಟೆಂಡರ್‌ ನಡೆಯದಿದ್ದರೆ ಇದೇ ಪ್ರಕಟಣೆಯ 
ಷರತ್ತಿಗೆ ಒಳಪಟ್ಟು ಪುನಃ ದಿನಾಂಕ: 29-11-2007 ಸಂಜೆ 3.00 ಗಂಟೆಗೆ ಎರಡನೇ ಬಾರಿಗೆ ನೋಂದಾಯಿತ 
ಇಚ್ಛೆಯುಳ್ಳ ಅರಣ್ಯ ಗುತ್ತಿಗೆದಾರರಿಂದ ಭರ್ತಿ ಮಾಡಿ ಸಲ್ಲಿಸುವ ಟೆ೦ಡರ್‌ಗಳನ್ನು ಸ್ವೀಕೃತಿ ಮಾಡಲಾಗುವುದು. ಈ 
ಬಗ್ಗೆ ಮತ್ತೆ ಪ್ರತ್ಯೇಕವಾದ ಪ್ರಕಟಣೆ ಹೊರಡಿಸುವುದಿಲ್ಲ. 

5. ತಪ್ಪೀಲಿನಲ್ಲಿ ಕಾಣಿಸಿರುವ ಫಸಲನ್ನು ದಿನಾಂಕ: 31-08-2009 ರವರೆಗೆ ಸಂಗ್ರಹಿಸುವ ಹಕ್ಕನ್ನು ಗುತ್ತಿಗೆದಾರರು 
ಪಡೆದಿರುತ್ತಾರೆ. 

6. ಹಿಂದಿನ ಹರಾಜಿನಲ್ಲಿ ಅಥವಾ ಟೆಂಡರ್‌ನಲ್ಲಿ ವಿಜೇತರಾಗಿ ಪಡೆದ ಫಸಲಿನ ಬಾಬ್ತು ಬಾಕಿ ಹೊಂದಿರುವ ಅರಣ್ಯ 
ಗುತ್ತಿಗೆದಾರರು ಟೆಂಡರ್‌ / ಹರಾಜಿನಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ. 


೨೨೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ ಭಾಗ - ೫ 





10. 


11, 


12. 


13. 


14. 


15. 


16. 


17. 


18. 


19. 


20. 


21. 


ಹುಣಸೆ, ಮಾವು, ಗೋಡಂಬಿ ಮತ್ತು ನೇರಳೆ ಮರಗಳಲ್ಲಿ ಕಸಿ ಮರಗಳೂ ಸೇರಿರುತ್ತವೆ. 
ದಿನಾಂಕ: 23-11-2007 ಮತ್ತು 29-11-2007 ರಂದು ಮಧ್ಯಾಹ್ನ 3.00 ಗಂಟೆಯವರೆಗೆ ಟೆಂಡರ್‌ ಫಾರಂಗಳನ್ನು 
ಈ ಕಚೇರಿಯಲ್ಲಿ ಪ್ರತ್ಯೇಕವಾಗಿ ನಿಗಧಿಪಡಿಸಿದ ಟೆಂಡರ್‌ ಪೆಟ್ಟಿಗೆಯಲ್ಲಿ ಹಾಕತಕ್ಕದ್ದು. ಹಾಗೂ ಅದೇ ದಿನ ಮಧ್ಯಾಹ್ನ 
3.30 ಗಂಟೆಯ ನಂತರ ಟೆಂಡರ್‌ ಫಾರಂಗಳನ್ನು ಹರಾಜು ಮುಗಿದ ಕೂಡಲೇ ತೆಗೆಯಲಾಗುವುದು. 
ಇಲಾಖಾ ಉಪಯೋಗಕ್ಕೆ ಅಂದರೆ ಸಂಶೋಧನಾ ಚಟುವಟಿಕೆಗಳಿಗೆ ಬೇಕಾಗಿರುವ ಕ್ಲೋನಲ್‌ ಆರ್ಚಡ್ಸ್‌ ಮತ್ತು 
ಸೀಡ್ಲಿಂಗ್‌ ಸೀಡ್‌ ಆರ್ಚಡ್ಸ್‌ ಗಳಲ್ಲಿ ಸಂಗ್ರಹಿಸಿದ ಹಣ್ಣು ಮತ್ತು ಬೀಜಗಳನ್ನು ಇಲಾಖಾ ಸಿಬ್ಬಂದಿಯ 
ಉಸ್ತುವಾರಿಯಲ್ಲಿ ಸಂಗ್ರಹಿಸಿ ಇಲಾಖೆಗೆ ಕೊಡತಕ್ಕದ್ದು. 
ಯಶಸ್ವಿ ಬಿಡ್‌ / ಟೆಂಡರ್‌ದಾರರು ಹರಾಜು ಮುಗಿದ ಕೂಡಲೇ ಹರಾಜು / ಟೆಂಡರ್‌ ಪೂರ್ಣ ಹಣದೊಂದಿಗೆ 
ಚಾಲ್ತಿಯಲ್ಲಿರುವ ತೆರಿಗೆಗಳನ್ನು ಪೂರ್ಣವಾಗಿ ಪಾವತಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹವರ ಇ.ಎಂ.ಡಿ. ಹಣವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಹರಾಜು / ಟೆ೦ಡರ್‌ ನಿಯಮದಂತೆ ಕ್ರಮ ತೆಗೆದುಕೊಳ್ಳಲಾಗುವುದು. 
ಮೇಲ್ಕಂಡ ಟೆಂಡರ್‌ / ಹರಾಜಿನಲ್ಲಿ ಭಾಗವಹಿಸುವ ಮುನ್ನ ಅರಣ್ಯ ಗುತ್ತಿಗೆದಾರರು ಆಯಾಯಾ ಸಂಶೋಧನಾ 
ವಲಯ ಅರಣ್ಯಾಧಿಕಾರಿಯವರನ್ನು ಸಂಪರ್ಕಿಸಿ, ನೋಡಲು ಅನುಮತಿ ಪಡೆದು ಸಂಶೋಧನಾ ಕೇಂದ್ರ 
ಪ್ರದೇಶದಲ್ಲಿರುವ ಫಸಲುಗಳನ್ನು ಪರಿಶೀಲಿಸಿಕೊಳ್ಳಬಹುದು. 
ಟೆಂಡರ್‌ / ಹರಾಜಿನಲ್ಲಿ ಒಪ್ಪಿಗೆಯಾದ ಟೆಂಡರ್‌ ಹರಾಜಿನ ಅರಣ್ಯ ಗುತ್ತಿಗೆದಾರರಿಗೆ ಸದರಿ ಪ್ರದೇಶದ ಬೆಳೆಯನ್ನು 
ತೆಗೆಯಲು ಟೆಂಡರ್‌ / ಹರಾಜು ಸಂಬಂಧಿಸಿದ ಅಧಿಕಾರಿಗಳಿಂದ ದೃಢೀಕೃತವಾದ ನಂತರ ಹಾಗೂ ಸದರಿ 
ಗುತ್ತಿಗೆದಾರರು ರೂ. 200.00 (ಇನ್ನೂರು ರೂಪಾಯಿ ಮಾತ್ರ) ಛಾಪಾ ಕಾಗದದ ಮೇಲೆ ಅರಣ್ಯ 
ಸಂರಕ್ಷಣಾಧಿಕಾರಿಗಳು, ಸಂಶೋಧನೆ, ಬೆಂಗಳೂರು ಇವರೊಂದಿಗೆ ಟೆಂಡರ್‌ ಮೊತ್ತದ ಮೇಲೆ 2% (ಪ್ರತಿ ಶತ 
ಎರಡರಷ್ಟು) ಭದ್ರತಾ ಠೇವಣೆಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ಸಲ್ಲಿಸಿ ಕರಾರು ಮಾಡಿಕೊಂಡ ಮೇಲೆ 
ಅನುಮತಿ ನೀಡಲಾಗುವುದು. 
ಪ್ರತಿ ಸಂಶೋಧನಾ ವಲಯಕ್ಕೆ ಬೇರೆ ಬೇರೆ ಟೆಂಡರ್‌ ಫಾರಂನ್ನು ನಿಗಧಿತ ಇ.ಎಂ.ಡಿ ಯೊಂದಿಗೆ ಲಗತ್ತಿಸಿ 
ಸಲ್ಲಿಸಬೇಕು. 
ಈ ಮೇಲಿನ ಕೆಲಸಗಳಿಗೆ ಟೆಂಡರ್‌ ಸಲ್ಲಿಸಲು ಇಚ್ಛಿಸುವ ಗುತ್ತಿಗೆದಾರರು ಆಯಾ ಕೆಲಸಕ್ಕೆ ನಿಗಧಿಪಡಿಸಿರುವ 
ಇ.ಎಂ.ಡಿ ಮೊತ್ತಕ್ಕೆ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಂಶೋಧನೆ, ಬೆ೦ಗಳೂರು ಇವರ ಪರವಾಗಿ ಯಾವುದಾದರೂ 
ರಾಷ್ಟೀಕೃತ ಬ್ಯಾಂಕ್‌ನಿಂದ ಡಿ.ಡಿ. ರೂಪದಲ್ಲಿ ಪಡೆದು ಪಾವತಿಸಬೇಕಾಗಿರುತ್ತದೆ. 
ಗುತ್ತಿಗೆದಾರರು ಷರತ್ತುಗಳನ್ನೊಳಗೊಂಡ ಟೆಂಡರ್‌ಗಳನ್ನು ಸಲ್ಲಿಸಿದಲ್ಲಿ ಅವುಗಳನ್ನು ತಿರಸ್ಕರಿಸಲಾಗುವುದು ಮತ್ತು 
ಇದರ ಬಗ್ಗೆ ಏನಾದರೂ ತಕರಾರುಗಳು ಉದ್ಭವವಾದಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಂಶೋಧನೆ, ಬೆಂಗಳೂರು 
ರವರ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ನಿಗಧಿಪಡಿಸಿದ ಅವಧಿಯ ನಂತರ ಬಂದ ಟೆಂಡರ್‌ಗಳನ್ನು ಸ್ವೀಕರಿಸುವುದಿಲ್ಲ. 
ಯಾವುದೇ ಕಾರಣಗಳನ್ನು ನೀಡದೇ ಟೆಂಡರ್‌ಗಳನ್ನು ಒಪ್ಪುವ ಹಾಗೂ ತಿರಸ್ಕರಿಸುವ ಹಕ್ಕನ್ನು ಅರಣ್ಯ 
ಸಂರಕ್ಷಣಾಧಿಕಾರಿಗಳು, ಸ೦ಶೋಧನೆ, ಬೆ೦ಗಳೂರು ಇವರು ಕಾಯ್ದಿರಿಸಿಕೊಂಡಿರುತ್ತಾರೆ. 
ಫಸಲನ್ನು ಸಂಗ್ರಹಿಸುವಾಗ ಇತರೆ ನೆಡುತೋಪುಗಳು / ಸ೦ಶೋಧನಾ ಪ್ಲಾಟುಗಳನ್ನು ಹಾಳು ಮಾಡಿದ್ದಲ್ಲಿ, ಗಿಡ, 
ಮರಗಳನ್ನು ಕಡಿದು ನಾಶಪಡಿಸಿದ್ದಲ್ಲಿ ಸರ್ಕಾರಕ್ಕೆ ಆದ ನಷ್ಟವನ್ನು ಸಂಬಂಧಪಟ್ಟ ಗುತ್ತಿಗೆದಾರರಿಂದ ವಸೂಲು 
ಮಾಡಲಾಗುವುದು. 
ಯಾವುದೇ ವಿಭಾಗದಲ್ಲಿ ಗುತ್ತಿಗೆದಾರರು ಡೀಪಾಲ್ಬರ್‌ ಆಗಿದ್ದರೆ ಅಂತಹವರು ಟೆಂಡರ್‌ನಲ್ಲಿ ಭಾಗವಹಿಸಲು 
ಅರ್ಹರಾಗಿರುವುದಿಲ್ಲ. 
ಟೆಂಡರ್‌ / ಹರಾಜಿನಲ್ಲಿ ಸಫಲರಾದ ಗುತ್ತಿಗೆದಾರರು ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತಮದ 
ಮೊದಲು ಫಸಲನ್ನು ಸಂಗ್ರಹಿಸಬೇಕು. 
ಅರಣ್ಯ ಗುತ್ತಿಗೆದಾರರಾಗಿ ನೋಂದಾಯಿಸಲು ಟೆಂಡರ್‌ ನಡೆಯುವ ಹಿಂದಿನ ದಿನ ಅಥವಾ ಟೆಂಡರ್‌ ದಿನ ಅರ್ಜಿ 
ಸಲ್ಲಿಸಿದ್ದಲ್ಲಿ ಅರಣ್ಯ ಗುತ್ತಿಗೆದಾರರಾಗಿ ನೋಂದಾವಣೆಯಾಗದೇ ಈ ಟೆಂಡರ್‌ / ಹರಾಜಿನಲ್ಲಿ ಭಾಗವಹಿಸಲು 
ಅರ್ಹರಿರುವುದಿಲ್ಲ. 

ಅರಣ್ಯ ಸಂರಕ್ಷಣಾಧಿಕಾರಿಗಳು, 


. 665 ಸಂಶೋಧನೆ, ಬೆ೦ಗಳೂರು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ ೨೨೩೩ 





ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ 
ಸರ್ಕಾರಿ ಮುದ್ರಣಾಲಯ, ನಂ. 6/ಇ, 1ನೇ ಅಡ್ಡರಸ್ತೆ, ಕೆ.ಐ.ಎ.ಡಿ.ಬಿ. ಪೀಣ್ಯ 1ನೇ ಹಂತ, 
ತುಮಕೂರು ರಸ್ತೆ, ಬೆಂಗಳೂರು-560 058 
ಟೆಂಡರ್‌ ಅಧಿಸೂಚನೆ ಸಂಖ್ಯೆ: ಡಿಪಿಎಸ್‌! ಕಾಸ್ಟ್‌/ಬಿಲ್ಸ್‌-2 | 33 / 427 | 07-08, ದಿನಾಂಕ: 30ನೇ ಅಕ್ಟೋಬರ್‌ 2007 
2008ನೇ ಸಾಲಿನ ಕ್ಯಾಲೆಂಡರ್‌ ಮುದ್ರಣ ಕುರಿತು ಟೆಂಡರ್‌ 

2008ನೇ ಸಾಲಿನ ಬಹು ವರ್ಣ ಕ್ಯಾಲಂಡರ್‌ಗಳ ಮುದ್ರಣವನ್ನು ನಿರ್ವಹಿಸಲು ಖಾಸಗಿ ಮುದ್ರಕರಿಂದ ಟೆಂಡರ್‌ ಕರೆಯಲಾಗಿದೆ. 
ಇ.ಎಂ.ಡಿ. ರೂ. 50,000/- ಮತ್ತು ಫಾರಂ ಬೆಲೆ 200 ಪ್ಲಸ್‌ 25 ರೂ. ಒಟ್ಟು ರೂ. 225ನ್ನು ನಗದು ರೂಪದಲ್ಲಿ ಪಾವತಿ ಮಾಡಿ 
ಫಾರಂನ್ನು ಪಡೆಯಬಹುದಾಗಿದೆ. ಹೆಚ್ಚಿನ ವಿವರಗಳನ್ನು ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಪೀಣ್ಯ, ಮೊದಲೇ ಹಂತ, ಇಲ್ಲಿ 
ಪಡೆಯಬಹುದು ದೂರವಾಣಿ ಸಂಖ್ಯೆ: 28394582. 

1. ಅರ್ಜಿ ಪಡೆಯಲು ಕೊನೆಯ ದಿನಾಂಕ: 28.11.2007 ಸಾಯಂಕಾಲ 5.00 ಗಂಟೆಯ ವರೆಗೆ 
- ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 29.11.2007 ಮಧ್ಯಾಹ್ನ 3.00 ಗಂಟೆಯ ವರೆಗೆ 
3. ಟೆಂಡರ್‌ ಲಕೋಟೆ 1 ತೆರೆಯುವ ದಿನಾಂಕ: 29.11.2007 ಮಧ್ಯಾಹ್ನ 3.30 ಗಂಟೆಯ ವರೆಗೆ 
4. ಟೆಂಡರ್‌ ಲಕೋಟೆ 2 ತೆರೆಯುವ ದಿನಾಂಕ 1.12.2007 ಮಧ್ಯಾಹ್ನ 3.00 ಗಂಟೆಗೆ 


ಜಬ 


ಪಿ.ಆರ್‌. 673 ನಿರ್ದೇಶಕರ ಪರವಾಗಿ 
ತಾಂತ್ರಿಕ ಶಿಕ್ಷಣ ಇಲಾಖೆ 
ಪ್ರಾಚಾರ್ಯರವರ ಕಾರ್ಯಾಲಯ ವಿ ಐ ಎಸ್‌ ಎಸ್‌ ಜೆ ಸರ್ಕಾರಿ ಪಾಲಿಟೆಕ್ನಿಕ್‌ ಭದ್ರಾವತಿ. 
ಹರಾಜು ಪ್ರಕಟಣೆ ದಿನಾಂಕ: 22ನೇ ಅಕ್ಟೋಬರ್‌ 2007 
ನಂ:ವಿಸಪಾಭ:142/ರಿಜಿಸ್ಟಾರ್‌/2004-05, ದಿನಾಂಕ: 20ನೇ ಜೂನ್‌ 2007 
ವಿಷಯ: ವಿ ಐ ಎಸ್‌ ಎಸ್‌ ಜೆ ಸರ್ಕಾರಿ ಪಾಲಿಟೆಕ್ಸಿಕ್‌ ಆವರಣದಲ್ಲಿರುವ ತೆಂಗಿನ ಮರದ ಬಲಿತ ಕಾಯಿಗಳನ್ನು ಟೆಂಡರ್‌ 
ಮೂಲಕ ವಿಲೇವಾರಿ ಮಾಡುವ ಬಗ್ಗೆ ಪ್ರಕಟಣೆ. 
ವಿ ಐ ಎಸ್‌ ಎಸ್‌ ಜೆ ಸರ್ಕಾರಿ ಪಾಲಿಟೆಕ್ನಿಕ್‌ ಆವರಣದಲ್ಲಿರುವ 50 ತೆಂಗಿನ ಮರಗಳಿಂದ ಬಲಿತ ತೆಂಗಿನ ಕಾಯಿಗಳನ್ನು 
ಕೊಯ್ದು ಕೊಳ್ಳಲು ಮತ್ತು ತೆಂಗಿನ ಗರಿ ಇತ್ಯಾದಿಗಳನ್ನು ಒಯ್ಯಲು ಎರಡು ವರ್ಷಗಳವರೆಗೆ ಪಡೆಯಲು ಮೊಹರಾದ ಟೆಂಡರ್‌ ದರವನ್ನು 
ದಿನಾಂಕ: 29.11.2007 ರ ಒಳಗೆ ಮಧ್ಯಾಹ್ನ 4.00 ಗಂಟೆಯ ಒಳಗೆ ಈ ಕೆಳಕಂಡ ಷರತ್ತಿಗೆ ಒಳಪಟ್ಟು ಸಲ್ಲಿಸಲು ತಿಳಿಸಲಾಗಿದೆ. 
1) ಟೆಂಡರ್‌ನಲ್ಲಿ ಭಾಗವಹಿಸುವವರು ರೂ. 500-00 ಪ್ರಾರಂಭಿಕ ಠೇವಣಿ ಹಣ ನೀಡಬೇಕು. ಈ ಹಣ ಟೆಂಡರ್‌ ಮುಗಿದ 
ನಂತರ ಹಿಂದಿರುಗಿಸಲಾಗುವುದು. 
2) ಟೆಂಡರ್‌ ಮೊತ್ತ ನಿಗದಿತ ಮೊತ್ತಕ್ಕಿಂತ ಕಡಿಮೆ ಆದಲ್ಲಿ ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವ ಅಧಿಕಾರ ಪ್ರಾಚಾರ್ಯರವರಿಗೆ 
ಇರುತ್ತದೆ. 


3) ಎರಡು ವರ್ಷದ ಗುತ್ತಿಗೆಗೂ ಒಟ್ಟು ಮೊತ್ತವನ್ನು ಟೆಂಡರ್‌ ತೆರೆದ 3 ದಿನಗಳಲ್ಲಿ ಕಟ್ಟಬೇಕು. ಇಲ್ಲದಿದ್ದಲ್ಲಿ ಟೆಂಡರ್‌ 
ರದ್ದಾಗುತ್ತದೆ. ಅದನ್ನು ಪ್ರಾಚಾರ್ಯರು ಸೂಕ್ತ ರೀತಿ ಮುಂದಿನ ಕ್ರಮ ಕೈಗೊಳ್ಳುವರು. ಹಾಗೂ ಪ್ರಾರಂಭಿಕ ಠೇವಣಿ 
ಮುಟ್ಟುಗೋಲು ಹಾಕಲಾಗುವುದು. 

4) ವಿಜೇತ ಟೆಂಡರ್‌ದಾರರು ಅವಧಿ ಆದೇಶ ನೀಡಿದ ದಿನಾಂಕದಿಂದ 2 ವರ್ಷ ಚಾಲ್ತಿಯಲ್ಲಿರುತ್ತದೆ. ಈ ಅವಧಿಯಲ್ಲಿ 
ಎಳೆನೀರು ಕೀಳಲು ಅವಕಾಶವಿಲ್ಲ. ತೆಂಗಿನ ಗಿಡಗಳಿಗೆ ಉತ್ತಮ ಫಸಲು ನೀಡಲು ಗೊಬ್ಬರ, ಪಾತಿ ಮಾಡುವುದು, ನೀರು 
ಹಾಕುವುದು ಅವರದೇ ಜವಾಬ್ದಾರಿಯಾಗಿರುತ್ತದೆ. 

5) ತೆಂಗಿನ ಗಿಡಗಳ ಕಾಯಿ ಕೀಳದಂತೆ ನೋಡಿಕೊಳ್ಳುವ ಉಸ್ತುವಾರಿ ಯಶಸ್ವಿ ಹರಾಜುದಾರರದ್ದೇ ಆಗಿರುತ್ತದೆ. 

6) ಯಾವುದೇ ವಿವಾದಾತ್ಮಕ ಅಂಶಗಳಿಗೆ ಪ್ರಾಚಾರ್ಯರ ತೀರ್ಮಾನವೇ ಅಂತಿಮ. 

ಪ್ರಾಚಾರ್ಯರು 
ಪಿ.ಆರ್‌. 674 ವಿ ಐ ಎಸ್‌ ಎಸ್‌ ಜೆ ಸರ್ಕಾರಿ ಪಾಲಿಟೆಕ್ನಿಕ್‌, ಭದ್ರಾವತಿ - 577 301. 
ತಾಂತ್ರಿಕ ಶಿಕ್ಷಣ ಇಲಾಖೆ 
ಪ್ರಾಚಾರ್ಯರವರ ಕಾರ್ಯಾಲಯ ವಿ ಐ ಎಸ್‌ ಎಸ್‌ ಜೆ ಸರ್ಕಾರಿ ಪಾಲಿಟೆಕ್ನಿಕ್‌ ಭದ್ರಾವತಿ. 
ನಂ:ವಿಸಪಾಭ/35/ರಿ/ಕ್ಕಾಂಟೀನ್‌/2001-02, ದಿನಾಂಕ: 22ನೇ ಅಕ್ಟೋಬರ್‌ 2007 
ಟೆಂಡರ್‌ ಪ್ರಕಟಣೆ 

ವಿ ಐ ಎಸ್‌ ಎಸ್‌ ಜೆ ಸರ್ಕಾರಿ ಪಾಲಿಟೆಕ್ನಿಕ್‌, ಭದ್ರಾವತಿಯ ಆಡಳಿತ ಕಟ್ಟಡದ ಮುಂಭಾಗದಲ್ಲಿ ರಸ್ತೆಗೆ ಹೊಂದಿಕೊಂಡಿರುವ 
ಕ್ಯಾಂಟೀನ್‌ (12 x 15) ಕಟ್ಟಡವನ್ನು 02 ವರ್ಷದ ಅವಧಿಗೆ ಅತೀ ಹೆಚ್ಚು ಬಾಡಿಗೆ ಆಧಾರದ ಕ್ಯಾಂಟೀನ್‌ ನಡೆಸಲು ಬಯಸುವವರಿಂದ 
ಮೊಹರಾದ ಟೆಂಡರ್‌ಗಳನ್ನು ಆಹ್ವಾನಿಸಲಾಗಿದೆ. 

ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಟೆಂಡರುದಾರರು ದಿನಾಂಕ: 30.11.2007 ಅಪರಾಹ್ನ 3.00 ಗಂಟೆಯ ಒಳಗೆ ತಿಂಗಳ 

ಬಾಡಿಗೆ ಅಂತೆ ಹಾಗೂ ಅಕ್ಷರಗಳಲ್ಲಿ ನಮೂದಿಸಿ ಸಹಿಯೊಂದಿಗೆ ಪ್ರಾಚಾರ್ಯರು, ವಿ ಐ ಎಸ್‌ ಎಸ್‌ ಜೆ ಸರ್ಕಾರಿ ಪಾಲಿಟೆಕ್ನಿಕ್‌, 
ಭದ್ರಾವತಿ ಇವರಿಗೆ ಸಲ್ಲಿಸತಕ್ಕದ್ದು. 


೨೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ ಭಾಗ - ೫ 





ಷರತ್ತುಗಳು: 
1) ಕ್ಯಾಂಟೀನ್‌ ನಡೆಸಲು ಟೆಂಡರ್‌ ಅಂಗೀಕರಿಸಿದ ಆದೇಶ ನೀಡಿದ ದಿನಾಂಕದಿಂದ 02 ವರ್ಷಗಳವರೆಗೆ 
ಕಾಲಾವಕಾಶವಿರುತ್ತದೆ. 
2) ಅಂಗೀಕರಿಸಲ್ಪಟ್ಟ ಟೆಂಡರ್‌ದಾರರು ಆದೇಶ ಪಡೆದ ತಕ್ಷಣ ರೂ. 5000-00 ಠೇವಣಿ ಕಟ್ಟಿ ಕ್ಯಾಂಟೀನ್‌ ಸ್ವಾಧೀನ 
ಪಡೆಯತಕ್ಕದ್ದು. 


3) ಕ್ಯಾಂಟೀನ್‌ ಒಳ ಹಾಗೂ ಹೊರ ಆವರಣ ಸ್ವಚ್ಚವಾಗಿ ಇಟ್ಟುಕೊಳ್ಳಬೇಕು. 

4) ಪ್ರತಿ ತಿಂಗಳ ಮುಗಿದ 10 ದಿನಗಳಲ್ಲಿ ಬಾಡಿಗೆ ನಗದು ವಿಭಾಗಕ್ಕೆ ಪಾವತಿಸಿ ರಸೀದಿ ಪಡೆಯತಕ್ಕದ್ದು. 

5) ಟೆಂಡರ್‌ದಾರ ಒಪ್ಪುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಕಾಯ್ದಿರಿಸಲಾಗಿದೆ. 

6) ಮೇಲ್ಕಂಡ ಕ್ರಮ ಸಂಖ್ಯೆ 01 ರಿಂದ 05 ರ ನಿಯಮಗಳನ್ನು ಉಲ್ಲಂಘಿಸಿದ್ದಲ್ಲಿ ಕ್ಯಾಂಟೀನ್‌ ಟೆಂಡರ್‌ ರದ್ದುಪಡಿಸಲು 

ಅಧಿಕಾರವಿರುತ್ತದೆ. 
ಪ್ರಾಚಾರ್ಯರು 
ಪಿ.ಆರ್‌. 675 ವಿ ಐ ಎಸ್‌ ಎಸ್‌ ಜೆ ಸರ್ಕಾರಿ ಪಾಲಿಟೆಕ್ನಿಕ್‌, 
ಭದ್ರಾವತಿ - 577 301. 
ಜಲಸಂಪನ್ಮೂಲ ಇಲಾಖೆ 
ಕಾರ್ಯಪಾಲಕ ಇಂಜಿನಿಯರ್‌ ಕನೀನಿನಿ ನಂ. 5 ಭದ್ರಾ ನಾಲಾ ವಿಭಾಗ, ದಾವಣಗೆರೆ 
ಸಂಖ್ಯೆ:ಕಾಇಂ:ಭನಾವಿ-5:ದಾ:ಟೆಂಡರ್‌ ಪ್ರಕಟಣೆ :ಸ.ಇಂ3:2007-08, 1738/18, ದಿನಾಂಕ: 24ನೇ ಅಕ್ಟೋಬರ್‌ 2007 

ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಪರವಾಗಿ ಈ ಕೆಳಕಂಡ ಕಾಮಗಾರಿಗಳಿಗಾಗಿ ಲೋಕೋಪಯೋಗಿ/ಜಲಸಂಪನ್ಮೂಲ 
ಇಲಾಖೆಯಲ್ಲಿ ನೋಂದಣಿಯಾದ ಹಾಗೂ ನೋಂದಣಿ ಚಾಲ್ತಿಯಲ್ಲಿರುವ ಗುತ್ತಿಗೆದಾರರಿಂದ ಐಟಂವಾರು ಸೀಲು ಮಾಡಿದ ದ್ವಿಪ್ರತಿ 
ಟೆಂಡರುಗಳನ್ನು ದಿ:5.12.2007ರ ಸಂಜೆ 4.00 ಗಂಟೆಯವರೆಗೆ ಈ ಕೆಳಗೆ ಸಹಿ ಮಾಡಿದವರ ಕಛೇರಿಯಲ್ಲಿ ಸ್ವೀಕರಿಸಲಾಗುವುದು. 
ಸಾಧ್ಯವಾದರೆ ಅದೇ ದಿನ ಟೆಂಡರ್‌ಗಳನ್ನು ತೆರೆಯಲಾಗುವುದು. ಇಲ್ಲವಾದಲ್ಲಿ ಮುಂದೆ ಅನುಕೂಲವಾದ ಕೆಲಸದ ದಿನದಂದು 
ಗುತ್ತಿಗೆದಾರರು/ಗುತ್ತಿಗೆದಾರರಿಂದ ನಿಯೋಜಿಸಲ್ಪಟ್ಟವರ ಸಮುಖದಲ್ಲಿ ತೆಗೆಯಲಾಗುವುದು. ಕಾಮಗಾರಿಗಳ ವಿವರಗಳು ಈ 
ಕೆಳಗಿನಂತಿರುತ್ತವೆ. 

ಟೆಂಡರ್‌ ಪ್ರಕಟಣೆ 














1) ಕೆಲಸ ಮುಗಿಸುವ ಅವಧಿ - 60 ದಿನಗಳು 
2) ಟೆಂಡರ್‌ ಫಾರಂಗೆ ಶುಲ್ಕದ ಸಮೇತ, ಇ.ಎಂ.ಡಿ. ಯೊಂದಿಗೆ - 23.11.2007 ಸಂಜೆ 5.30ರ ವರೆಗೆ 
ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 
3) ಖಾಲಿ ಟೆಂಡರ್‌ ಫಾರಂ ಕೊಡುವ ದಿನಾಂಕ - 3.12.2007 ಸಂಜೆ 5.30ರ ವರೆಗೆ 
4) ಭರ್ತಿ ಮಾಡಿದ ಟೆಂಡರ್‌ ಷೆಡ್ಕೂಲ್‌ಗಳನ್ನು ಸಲ್ಲಿಸುವ ದಿನಾಂಕ -...5.12.2007 ಸಂಜೆ 4.00 ವರೆಗೆ 
5) ಟೆಂಡರ್‌ ಫಾರಂಗಳ ಬೆಲೆ -.. ಕಾಲಂ ನಂ 5ರ ದರ ತೆರಿಗೆ 
9 ಷರಾ -.. ಒಂದನೇ ಕರೆ 
ಕ್ರ. ಕಾಮಗಾರಿಯ ಹೆಸರು ಕೆಲಸದ ಟೆಂಡರ್‌ ಇ.ಎಂ.ಡಿ. ಟೆಂಡರ್‌ ಗುತ್ತಿಗೆದಾರರ ಟೆಂಡರ್‌ನ 
ಸಂ. ಮೊಬಲಗು (ರೂ. ಗಳಲ್ಲಿ | ಪುಸ್ತಕದ ಬೆಲೆ ದರ್ಜೆ ವಿಧ 
(ರೂ. ಲಕ್ಷಗಳಲ್ಲಿ (ತೆರಿಗೆಗಳು 
ಪ್ರತ್ಯೇಕ) 

1. | ಬೇವಿನಹಳ್ಳಿ ಹಳ್ಳದ 10.00 20000 4000 3ನೇ ದರ್ಜೆ ಐಟಂವಾರು 
ಪಿಕಪ್‌ನ್ನು ಮತ್ತು ಮೇಲ್ಪಟ್ಟು 
ಅಭಿವೃದ್ಧಿಪಡಿಸುವುದು 

2. ಬೇವಿನಹಳ್ಳಿ ಹಳ್ಳದ ಪಿಕಪ್‌ 20.00 30000 4000 2ನೇ ದರ್ಜೆ ಐಟಂವಾರು 
ಬಲದಂಡೆ ಕಾಲುವೆ ಮತ್ತು ಮೇಲ್ಪಟ್ಟು 
ಅಭಿವೃದ್ಧಿಪಡಿಸುವುದು 

3. ಬೇವಿನಹಳ್ಳಿ ಹಳ್ಳದ ಪಿಕಪ್‌ 20.00 30000 4000 2ನೇ ದರ್ಜೆ ಐಟಂವಾರು 
ಬಲದಂಡೆ ಕಾಲುವೆ ಮತ್ತು ಮೇಲ್ಪಟ್ಟು 
ಅಭಿವೃದ್ಧಿಪಡಿಸುವುದು 





























ಕಾಲಂ 4 ರಲ್ಲಿ ನಮೂದಿಸಲಾಗಿರುವ ಇ.ಎಂ.ಡಿ. ಹಣವನ್ನು ಡಿಮ್ಕಾಂಡ್‌ ಡ್ರಾಫ್ಟ್‌, ಬ್ಯಾಂಕರ್ಸ್‌ ಚೆಕ್‌, ಎಫ್‌.ಡಿ.ಆರ್‌ ಮತ್ತು 
ಟಿ.ಡಿ.ಆರ್‌ ಗಳನ್ನು ರಾಷ್ಟ್ರೀಕೃತ/ಶೆಡ್ಕೂಲ್‌ ಬ್ಯಾಂಕ್‌ನಿಂದ ಮಾತ್ರ ಸೂಚಿಸಿರುವ ಮೊತ್ತಕ್ಕೆ ಕಾರ್ಯಪಾಲಕ ಇಂಜಿನಿಯರ್‌, ಕರ್ನಾಟಕ 
ನೀರಾವರಿ ನಿಗಮ ನಿಯಮಿತ, ನಂ.5 ಭದ್ರಾ ನಾಲಾ ವಿಭಾಗ, ದಾವಣಗೆರೆ ಇವರ ಹೆಸರಿನಲ್ಲಿ ಪಾವತಿಸಿರಬೇಕು. ಇ.ಎಂ.ಡಿ.ಯ ಠೇವಣಿ 
ಕ್ರಮಬದ್ಧತೆಯು ಕನಿಷ್ಠ 90 ದಿನಗಳ ಅವಧಿಯನ್ನು ಒಳಗೊಂಡಿರಬೇಕಾಗಿರುತ್ತದೆ. ಖಾಲಿ ಟೆಂಡರ್‌ ಫಾರಂಗಳಿಗೆ ಸಲ್ಲಿಸಲಾಗಿದ್ದ ಮೊತ್ತವನ್ನು 
ಯಾವುದೇ ಸಂದರ್ಭದಲ್ಲಿ ಹಿಂತಿರುಗಿಸಲಾಗುವುದಿಲ್ಲ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ ೨೨೩೫ 





ಸೂಚನೆಗಳು: 


1) ನಿಗದಿತ ಇ.ಎಂ.ಡಿ.ಯನ್ನು ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. 
2) ಟೆಂಡರ್‌ ಫಾರಂ ಪುಸ್ತಕದ ಬೆಲೆಯನ್ನು ಡಿ.ಡಿ. ರೂಪದಲ್ಲಿಯೇ ಸಲ್ಲಿಸಬೇಕು. 
3) ಯಾವುದೇ ಕಾರಣ ನೀಡದೆ ಟೆಂಡರ್‌ಗಳನ್ನು ಮುಂದೂಡುವ ಅಂಗೀಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಕೆಳಗೆ ಸಹಿ 
ಮಾಡಿರುವ ಅಧಿಕಾರಿಗಳು ಕಾಯ್ದಿರಿಸಿಕೊಂಡಿರುತ್ತಾರೆ. 
4) ನಿಬಂಧನೆಗಳನ್ನೊಳಗೊಂಡ ಟೆಂಡರ್‌ಗಳನ್ನು ಅಂಗೀಕರಿಸಲಾಗುವುದಿಲ್ಲ. 
5) ಅಂಚೆಯ ಮೂಲಕ ಟೆಂಡರ್‌ ಫಾರಂಗಳನ್ನು ಕೊಡಲಾಗುವುದಿಲ್ಲ ಮತ್ತು ಸ್ವೀಕರಿಸುವುದಿಲ್ಲ. 
6) ಗುತ್ತಿಗೆದಾರರು ಕೆಲಸವನ್ನು ನಿಗದಿಪಡಿಸಿದ ಅವಧಿಯಲ್ಲಿಯೇ ಮುಗಿಸಿಕೊಡುವುದಾಗಿ ದೃಢೀಕರಣ ಪತ್ರ ಸಲ್ಲಿಸಬೇಕು. 
7) ಟೆಂಡರ್‌ ಹಾಕುವಾಗ ಗುತ್ತಿಗೆದಾರರು ಕಾಮಗಾರಿಯ ಹೆಸರನ್ನು ಹಾಗೂ ಕಾಮಗಾರಿಯ ಕ್ರಮಸಂಖ್ಯೆಯನ್ನು ಲಕೋಟೆಯ 
ಮೇಲೆ ದಪ್ಪಕ್ಷರಗಳಲ್ಲಿ ಸ್ಪಷ್ಟವಾಗಿ ಬರೆಯತಕ್ಕದ್ದು. 
8) ಟೆಂಡರ್‌ ಫಾರಂಗೆ ಅರ್ಜಿ ಸಲ್ಲಿಸುವಾಗ ಗುತ್ತಿಗೆ ನೋಂದಣಿ ಪತ್ರದ ನಕಲು ಸಲ್ಲಿಸಬೇಕು. 
9) ಟೆಂಡರ್‌ನಲ್ಲಿ ಸೂಚಿಸಲಾದ ದಿನಾಂಕಗಳು ರಜಾ ಎಂದು ಘೋಷಿಸಲ್ಪಟ್ಟರೆ ಮುಂದಿನ ದಿನವನ್ನು ಟೆಂಡರ್‌ನಲ್ಲಿ ತಿಳಿಸಲಾದ 
ದಿನಾಂಕಕ್ಕೆ ಬದಲಾಗಿ ಪರಿಗಣಿಸಲಾಗುವುದು. 
10) ಖಾಲಿ ಟೆಂಡರ್‌ ಪುಸ್ತಕವನ್ನು ಈ ಹಿಂದೆ ಟೆಂಡರ್‌ನಲ್ಲಿ ಖರೀದಿಸಿ ಕ್ರಮಬದ್ಧವಾಗಿ ಟೆಂಡರ್‌ ಹಾಕದೇ ಇದ್ದ ಮತ್ತು ಮೂರು 
ಬಾರಿ ಪುನರಾವರ್ತನೆ ಮಾಡಿರುವ ಗುತ್ತಿಗೆದಾರರು ಈ ಟೆಂಡರ್‌ಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. 
11) ಇಲಾಖಾವತಿಯಿಂದ ಯಾವುದೇ ಕಾಮಗಾರಿ ನಿರ್ಮಾಣ ವಸ್ತುಗಳನ್ನು ವಿತರಿಸಲಾಗುವುದಿಲ್ಲ, ಗುತ್ತಿಗೆದಾರರೇ ಸ್ವಂತ 
ಏರ್ಪಾಟು ಮಾಡಿಕೊಳ್ಳತಕ್ಕದ್ದು. 
12) ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕ ಕಲ್ಯಾಣ ನಿಧಿ ಕಾಯ್ದೆ 1996 ಮತ್ತು ನಿಯಮಗಳು 2006ರ ಮೇರೆಗೆ ಶೇಕಡ 1ರ 
ಸೇಸ್‌ ಅಂಗೀಕೃತ ಕರಾರು ಮೊತ್ತದ ಮೇಲೆ ಕಡಿತ ಮಾಡಲಾಗುವುದು. 
ಕಾರ್ಯಪಾಲಕ ಇಂಜಿನಿಯರ್‌, 
ಪಿ.ಆರ್‌. 677 ಕನೀನಿನಿ, ನಂ.5 ಭದ್ರಾ ನಾಲಾ ವಿಭಾಗ, ದಾವಣಗೆರೆ. 
ಕಾರ್ಯನಿರ್ವಾಹಕ ಇಂಜಿನಿಯರ್‌, ಬಂದರು ಮತ್ತು ಮೂನುಗಾರಿಕಾ ವಿಭಾಗ, ಉಡುಪಿ - 576 101 
ಸಂಕ್ಷಿಪ್ತ ಟೆಂಡರು ಪ್ರಕಟಣೆ 
ನಂ. ಕಾನಿಇಂ: ಬಂಮೂವಿ: ಉಡುಪಿ: ಎಇ: ಟೆಂಡರು ಸೂಚನೆ: 944 :2007-2008, ದಿನಾಂಕ: 27ನೇ ಅಕ್ಟೋಬರ್‌ 2007 
ಕರ್ನಾಟಕ ರಾಜ್ಯಪಾಲರ ಪರವಾಗಿ ಕಾರ್ಯನಿರ್ವಾಹಕ ಇಂಜಿನಿಯರ್‌ ಬಂದರು ಮತ್ತು ಮೂನುಗಾರಿಕಾ ವಿಭಾಗ, ಉಡುಪಿ 
ಇವರು ಈ ಕೆಳಕಂಡ ಕಾಮಗಾರಿಗಾಗಿ ಪ್ರತ್ಯೇಕ ಮೊಹರಾದ ಟೆಂಡರುಗಳನ್ನು ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆಯಲ್ಲಿ 
ಹೆಸರನ್ನು ನೋಂದಾಯಿಸಲಾದ ಅರ್ಹ ಸಿವಿಲ್‌ ಗುತ್ತಿಗೆದಾರರಿಂದ ಕೆಲಸದ ಹೆಸರನ್ನು ಮೊಹರಾದ ಲಕೋಟೆಯ ಮೇಲೆ ನಮೂದಿಸಿ 
ನಿಗದಿತ ನಮೂನೆಯಲ್ಲಿ ದ್ವಿಪ್ರತಿಯಲ್ಲಿ ಆಹ್ವಾನಿಸಲಾಗಿದೆ. ಭರ್ತಿ ಮಾಡಿದ ಟೆಂಡರುಗಳನ್ನು ಕಾರ್ಯನಿರ್ವಾಹಕ ಇಂಜಿನಿಯರ್‌, ಬಂದರು 
ಮತ್ತು ಮೂನುಗಾರಿಕಾ ವಿಭಾಗ, ಉಡುಪಿ ಇವರು ದಿನಾಂಕ: 30.11.2007 ರಂದು ಸಂಜೆ 4.00 ಗಂಟೆಯವರೆಗೆ ಸ್ವೀಕರಿಸುವರು. 
ಟೆಂಡರನ್ನು ಸಾಧ್ಯವಾದಲ್ಲಿ ಅದೇ ದಿನ 4.30 ಗಂಟೆಗೆ ತೆರೆಯಲಾಗುವುದು. 
ನಿಬಂಧನೆಗಳೊಂದಿಗೆ ಟೆಂಡರನ್ನು ಒದಗಿಸಿದಲ್ಲಿ ತಿರಸ್ಕರಿಸಲಾಗವುದು. 
ಖಾಲಿ ಟೆಂಡರು ಫಾರಂಗಳಿಗಾಗಿ ಅರ್ಜಿಯನ್ನು ನಿಗದಿಪಡಿಸಿದ ಬೆಲೆಯೊಂದಿಗೆ (ಅದನ್ನು ಹಿಂತಿರುಗಿಸುವುದಿಲ್ಲ ದಿನಾಂಕ: 
29.11.2007 ರವರೆಗೆ ಸಂಜೆ 4.00 ಗಂಟೆಯವರೆಗೆ ಸ್ವೀಕರಿಸಲಾಗುವುದು. ಗುತ್ತಿಗೆದಾರರು ಅರ್ಜಿ ಫಾರಂನೊಂದಿಗೆ ರಿಜಿಸ್ಟ್ರೇಷನ್‌ 
ನವೀಕರಣ ಸರ್ಟಿಫೈಡ್‌ ಪ್ರತಿಯನ್ನು ಲಗ್ತೀಕರಿಸಬೇಕು. 
ಖಾಲಿ ಟೆಂಡರು ಫಾರಂಗಳನ್ನು ದಿನಾಂಕ:29.11.2007 ರವರೆಗೆ ಕಛೇರಿ ಕೆಲಸದ ವೇಳೆಯಲ್ಲಿ ವಿತರಿಸಲಾಗುವುದು. ಹೆಚ್ಚಿನ 
ವಿವರಗಳನ್ನು ವಿಭಾಗೀಯ ಕಛೇರಿಯಲ್ಲಿ ಎಲ್ಲಾ ಕೆಲಸದ ದಿನಗಳಂದು ಕಛೇರಿ ವೇಳೆಯಲ್ಲಿ ನೀಡಲಾಗುವುದು. 








ಕ್ರ. ಕಾಮಗಾರಿಯ ಹೆಸರು ಟೆಂಡರು ಇ.ಎಂ.ಡಿ. ಕಾಮಗಾರಿ ಟೆಂಡರು ಟೆಂಡರು ಫಾರಂ ಅರ್ಹ 
ಸಂ ಅಂದಾಜು ಮುಗಿಸಲು ನಮೂನೆ ಬೆಲೆ ಗುತ್ತಿಗೆದಾರರು 
ಮೊತ್ತ ನಿಗದಿಪಡಿಸಿದ 
(ರೂ. ಅವಧಿ 
ಲಕ್ಷಗಳಲ್ಲಿ) (ಮಳೆಗಾಲದ 
ಅವಧಿ 
ಹೊರತುಪಡಿಸಿ) 
1. | ಉಡುಪಿ ಜಿಲ್ಲೆ, ಉಡುಪಿ ರೂ. 7.50 ರೂ. 2 ತಿಂಗಳು ಐಟಂವಾರು ರೂ. Class III & 
ತಾಲ್ಲೂಕು ಕಾಪು ವಿಧಾನ ಸಭಾ 15,000.00 2,500.00 + above 
ಕ್ಷೇತ್ರದ ಪಡುಬಿದ್ರೆ ಗ್ರಾಮ ತೆರಿಗೆ 


ಪಂಚಾಯತ್‌ ಕಾಡಿಪಟ್ಟ ರಸ್ತೆ 
ಪೇವರ್‌ ಫಿನಿಶಿಂಗ್‌ (0.80 ರಿಂದ 





1.60 ಕಿ.ಮೀ. ವರೆಗೆ 

2. | ಉಡುಪಿ ಜಿಲ್ಲೆ, ಉಡುಪಿ ರೂ. 5.00 ರೂ. 2 ತಿಂಗಳು ಐಟಂವಾರು ರೂ. Class 11% 
ತಾಲ್ಲೂಕು ಕಾಪು ವಿಧಾನ ಸಭಾ 12,500.00 2,000.00 + above 
ಕ್ಷೇತ್ರದ ಪಲಿಮಾರು ಅಣೆಕಟ್ಟು ತೆರಿಗೆ 





























ರಸ್ತೆ ಅಭಿವೃದ್ದಿ 























೨೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ ಭಾಗ - ೫ 

3. | ಉಡುಪಿ ಜಿಲ್ಲೆ, ಉಡುಪಿ ರೂ. 4.50 ರೂ. 2 ತಿಂಗಳು ಐಟಂವಾರು ರೂ. Class 11% 
ತಾಲ್ಲೂಕು ಕಾಪು ವಿಧಾನ ಸಭಾ 11,250.00 2,000.00 + above 
ಕ್ಷೇತ್ರದ ಪಡುಬಿದ್ರೆ ಗ್ರಾಮ ತೆರಿಗೆ 
ಪಂಚಾಯತ್‌ ಕಾಡಿಪಟ್ನ 
ರಸ್ತೆಯಲ್ಲಿ ಏರಿಯನ್ನು 
ರಚಿಸುವುದು. (1.30 ರಿಂದ 1.60 
ಕಿ.ಮೀ. ವರೆಗೆ) 

4, | ಉಡುಪಿ ಜಿಲ್ಲೆ, ಉಡುಪಿ ರೂ. 3.00 | ರೂ. 7,500.00 1 ತಿಂಗಳು ಐಟಂವಾರು ರೂ. Class 11% 
ತಾಲ್ಲೂಕು ಕಟಪಾಡಿ ಗ್ರಾಮ 1,500.00 + above 
ಪಂಚಾಯತ್‌ ಸರಕಾರಿ ಗುಡ್ಡೆ ತೆರಿಗೆ 
ಸಂಪರ್ಕ ರಸ್ತೆ ಅಭಿವೃದ್ಧಿ 























ಸೂಚನೆಗಳು: 
1. 


ಪಿ.ಆರ್‌. 678 


ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ 2007ನೇ ಸಾಲಿನಲ್ಲಿ ಕರ್ನಾಟಕ ಸ್ವಸ್ತಿ 


ಕಾಮಗಾರಿಗೆ ಬೇಕಾದ ಎಲ್ಲಾ ಸಾಮಾಗ್ರಿಗಳನ್ನು ಗುತ್ತಿಗೆದಾರರೇ ಸ್ವಂತ ಖರ್ಚಿನಿಂದ ಪೂರೈಸಿಕೊಳ್ಳತಕ್ಕದ್ದು ಹಾಗೂ ಈ ಬಗ್ಗೆ 
ಸಾಮಾಗ್ರಿಗಳ ಪ್ರಮಾಣ ಪತ್ರವನ್ನು ಒದಗಿಸುವುದು. 
ಮೇಲೆ ತಿಳಿಸಿದ ದಿನಾಂಕಗಳಂದು ಸರ್ಕಾರಿ ರಜೆಗಳು ಬಂದರೆ ಅದರ ಮುಂದಿನ ದಿನಾಂಕವನ್ನು ಪರಿಗಣಿಸುವುದು. 
ಇ.ಎಂ.ಡಿ.ಯನ್ನು ಡಿಮ್ಯಾಂಡ್‌ ಡ್ರಾಫ್ಟ್‌ ಅಥವಾ ಕಾರ್ಯನಿರ್ವಾಹಕ ಇಂಜಿನಿಯರ್‌, ಬಂದರು ಮತ್ತು ಮೂನುಗಾರಿಕಾ 
ವಿಭಾಗ, ಉಡುಪಿ ಇವರ ಹೆಸರಿನಲ್ಲಿ ಪ್ಲೆಡ್ಡ್‌ ಮಾಡಲಾದ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಥವಾ ಶೆಡ್ಕೂಲ್ಡ್‌ ಬ್ಯಾಂಕಿನ 
ಇಲ್ಲವೆ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಕೊಡಮಾಡಿದ ಬ್ಯಾಂಕರ್ಸ್‌ ಚೆಕ್‌ ರೂಪದಲ್ಲಿ ಮಾತ್ರ ಸಲ್ಲಿಸತಕ್ಕದ್ದು. ಇ.ಎಂ.ಡಿ. ಯನ್ನು 
ಬ್ಯಾಂಕ್‌ ಗ್ಯಾರಂಟಿ ರೂಪದಲ್ಲಿ ಸ್ವೀಕರಿಸಲಾಗುವುದಿಲ್ಲ. 
ಗುತ್ತಿಗೆದಾರರು ಟೆಂಡರಿಗಿಟ್ಟ ಕಾಮಗಾರಿಯ ಮೊತ್ತದ ಶೇಕಡಾ 30 ಭಾಗದಷ್ಟು ಮೊತ್ತದ ಇದೇ ರೀತಿಯ ಒಂದು 
ಕಾಮಗಾರಿಯನ್ನು ಕಳೆದ ಐದು ವರ್ಷಗಳಲ್ಲಿ ಒಂದೇ ಹಣಕಾಸು ವರ್ಷದಲ್ಲಿ ಮಾಡಿದ ಬಗ್ಗೆ ಸಂಬಂಧಪಟ್ಟ 
ಕಾರ್ಯನಿರ್ವಾಹಕ ಇಂಜಿನಿಯರ್‌ ರವರಿಂದ ಪ್ರಮಾಣ ಪತ್ರವನ್ನು ಮತ್ತು ಗುತ್ತಿಗೆದಾರರ ನೊಂದಣಿ ಪತ್ರದ ಪ್ರತಿಯನ್ನು 
ಅರ್ಜಿಯೊಂದಿಗೆ ತಪ್ಪದೆ ಸಲ್ಲಿಸತಕ್ಕದ್ದು. ಇಲ್ಲವಾದಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಯನಿರ್ವಾಹಕ ಇಂಜಿನಿಯರ್‌, 
ಬಂದರು ಮತ್ತು ಮೂನುಗಾರಿಕಾ ವಿಭಾಗ, ಉಡುಪಿ. 
ಅರಣ್ಯ ಇಲಾಖೆ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕೋಲಾರ ಪ್ರಾದೇಶಿಕ ವಿಭಾಗ, ಕೋಲಾರ 
ಮುಂಗಡ ಕಾಮಗಾರಿಗಳು ಮತ್ತು ಸಸಿ ನಿರ್ವಹಣೆ ಮತ್ತು ಸಸಿ ಬೆಳೆಸುವ ಬಗ್ಗೆ ಟೆಂಡರ್‌ 
ಎ2.ಬಿಯುಡಿ.ಟೆಂಡರ್‌.ಸಿಆರ್‌. 5 /2007-08, ದಿನಾಂಕ: 15ನೇ ಅಕ್ಟೋಬರ್‌ 2007 
ರ ಅರಣ್ಯ ನಿರ್ವಹಣೆ ಮತ್ತು 


ಜೀವಿ ವೈವಿಧ್ಯ ಸಂರಕ್ಷಣೆ ಯೋಜನೆ ಮತ್ತು ಇತರೆ ಯೋಜನೆಗಳಡಿ ಈ ಕೆಳಗೆ ಅನುಬಂಧದಲ್ಲಿ ನಮೂದಿಸಿರುವ ಯೋಜನೆಯಡಿಯಲ್ಲಿ 
2007-08ನೇ ಸಾಲಿಗೆ ನೆಡುತೋಪು ಮುಂಗಡ ಕಾಮಗಾರಿಗಳಿಗೆ ನೊಂದಾಯಿತ ಅರಣ್ಯ ಗುತ್ತಿಗೆದಾರರಿಂದ ಟೆಂಡರ್‌ ಕರೆಯಲಾಗಿದೆ. 
ದಿನಾಂಕ:16.11.2007ರ ಅಪರಾಹ್ನ 3.00 ಗಂಟೆಯೊಳಗೆ ಮೊಹರು ಮಾಡಿದ ಟೆಂಡರ್‌ ಸಲ್ಲಿಸುವುದು. ಅದೇ ದಿನ ಈ ಕೆಳಗೆ 
ಸಹಿ ಮಾಡಿರುವರು ಅಥವಾ ಇವರಿಂದ ಅಧಿಕೃತವಾಗಿ ನೇಮಿಸಲ್ಪಟ್ಟವರು ಸದರಿ ದಿನಾಂಕದಂದು ಟೆಂಡರ್‌ದಾರರ ಸಮ್ಮುಖದಲ್ಲಿ ಟೆಂಡರ್‌ 
ಲಕೋಟೆಯನ್ನು ಅಪರಾಹ್ನ 4 ಗಂಟೆಗೆ ತೆರೆಯುವರು ಮತ್ತು ಸದರಿ ದಿನಾಂಕದಂದು ಯಾವುದೇ ಟೆಂಡರ್‌ ಬಾರದಿದ್ದಲ್ಲಿ ಅಥವಾ 
ಕಾರಣಾಂತರದಿಂದ ಟೆಂಡರ್‌ ನಡೆಯದಿದ್ದಲ್ಲಿ ಇದೇ ಪ್ರಕಟಣೆಯ ಷರತ್ತಿಗೆ ಒಳಪಟ್ಟು ಪುನಃ 20.11.2007ರಂದು ಅಪರಾಹ್ನ 3.00 ಗಂಟೆಗೆ 
ಎರಡನೇ ಬಾರಿಗೆ ನೊಂದಾಯಿತ ಇಚ್ಛೆಯುಳ್ಳ ಅರಣ್ಯ ಗುತ್ತಿಗೆದಾರರಿಂದ ಭರ್ತಿಮಾಡಿದ ಟೆಂಡರ್‌ಗಳನ್ನು ಸ್ವೀಕರಿಸಲಾಗುವುದು. ಮತ್ತು 
ಟೆಂಡರ್‌ ಲಕೋಟೆಯನ್ನು ಅದೇ ದಿನ 4. 00 ಗಂಟೆಗೆ ತೆರೆಯಲಾಗುವುದು. ಈ ಬಗ್ಗೆ ಮತ್ತೆ ಪ್ರತ್ಯೇಕ ಪ್ರಕಟಣೆ ಹೊರಡಿಸಲಾಗುವುದಿಲ್ಲ. 

1) ಕರ್ನಾಟಕ ಸ್ವಸ್ಟಿರ ಅರಣ್ಯ ನಿರ್ವಹಣೆ ಮತ್ತು ಜೀವಿ ವೈವಿಧ್ಯ ಸಂರಕ್ಷಣೆ ಯೋಜನೆ 


2007-08ನೇ ಸಾಫಿನಲ್ಲಿ ಕೈಗೊ 


ಳೃಬೇಕಾದ ನೆಡುತೋಪುಗಳ ಮುಂಗಡ "ಕಾಮಗಾರಿ ವಿವರ 


Budget Head: 2406-01-102-2-81-139 Major works, (5೯1/80 







































































ಕ್ರ. ವಲಯದ ಕಾಮಗಾರಿ ವಿವರ ಮಾದರಿ ಭೌತಿಕ ಟೆಂಡರ್‌ನ ಇ.ಎಂ.ಡಿ. ಕಾಮಗಾರಿ 
ಸಂ ಹೆಸರು ಗುರಿ ಅಂದಾಜು ಮೊತ್ತ ಮೊತ್ತ ಪೂರೈಸಬೇಕಾದ 
(ಹೆ.ಗಳಲ್ರಿ (ರೂ.ಗಳಲ್ಲಿ) ದಿನಾಂಕ 
Assisted Natural Regeneration ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಮುಂಗಡ ಕಾಮಗಾರಿಗಳು ಸಸಿ ಬೆಳೆಸುವ ಕೆಲಸ ಸೇರಿ) 
1 | ಮಾಲೂರು ಕೆಎಸ್‌ಎಫ್‌ 3ನೇ ಬ್ಲಾಕ್‌, ಗುಲಹಳ್ಳಿ 02 50 540000-00 54000-00 31-12-2007 
2 | ಮುಳಬಾಗಿಲು | ಗೋಕುಂಟೆ, ವಮ್ಮಸಂದ್ರ 02 50 540000-00 54000-00 31-12-2007 
3 | ಕೋಲಾರ ತೊಂಡಾಲ, ಬೆಣ್ಣಂಗೂರು 02 50 540000-00 54000-00 31-12-2007 
ಒಟ್ಟು 150 1620000-00 | 162000-00 
Assisted Natural Regeneration ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಭೂಸಾರ ಸಂರಕ್ಷಣಾ ಕಾಮಗಾರಿಗಳು) 
1 | ಮಾಲೂರು ಕೆಎಸ್‌ಎಫ್‌ 3ನೇ ಬ್ಲಾಕ್‌, ಗುಲ್ಲಹಳ್ಳಿ 02 50 150000-00 15000-00 | 31-12-2007 
2 | ಮುಳಬಾಗಿಲು | ಗೋಕುಂಟೆ, ವಮಸಂದ್ರ 02 50 150000-00 15000-00 | 31-12-2007 
3 | ಕೋಲಾರ ತೊಂಡಾಲ, ಬೆಣ್ಣಂಗೂರು 02 50 150000-00 15000-00 | 31-12-2007 
ಒಟ್ಟು 150 450000-00 45000-00 




























































































































































































































































































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ ೨೨೩೭ 
ಉರುವಲು ಮತ್ತು ಸಣ್ಣ ಮರ ಮುಟ್ಟು ಉತ್ಪತ್ತಿಯ ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಮುಂಗಡ ಕಾಮಗಾರಿಗಳು ಸಸಿ ಬೆಳೆಸುವ ಕೆಲಸ ಸೇರಿ) 
1 | ಮಾಲೂರು ಕೆಎಸ್‌ಎಫ್‌ 3ನೇ ಬ್ಲಾಕ್‌, ಮೂತ್ತನೂರು 04 25 390000-00 39000-00 31-12-2007 
2 | ಬಂಗಾರಪೇಟೆ | ಕೆಎಸ್‌ಎಫ್‌ 1ನೇ ಬ್ಲಾಕ್‌, ತಳ್ಳೂರು 04 25 390000-00 39000-00 31-12-2007 
ಒಟ್ಟು 50 780000-00 | 78000-00 
ಉರುವಲು ಮತ್ತು ಸಣ್ಣ ಮರ ಮುಟ್ಟು ಉತ್ಪತ್ತಿಯ ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಭೂಸಾರ ಸಂರಕ್ಷಣಾ ಕಾಮಗಾರಿಗಳು) 
1 | ಮಾಲೂರು ಕೆಎಸ್‌ಎಫ್‌ 3ನೇ ಬ್ಲಾಕ್‌, ಮೂತ್ತನೂರು 04 25 105000-00 10500-00 31-12-2007 
2 | ಬಂಗಾರಪೇಟೆ | ಕೆಎಸ್‌ಎಫ್‌ 1ನೇ ಬ್ರಾಕ್‌, ತಳ್ಳೂರು 04 25 105000-00 10500-00 31-12-2007 
ಒಟ್ಟು 50 210000-00 21000-00 
Non Timber Forest Produce (ಹಣ್ಣು ಹಂಪಲು) ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಮುಂಗಡ ಕಾಮಗಾರಿಗಳು ಸಸಿ ಬೆಳೆಸುವ ಕೆಲಸ ಸೇರಿ) 
1 | ಕೋಲಾರ ವಕ್ಕಲೇರಿ, ತಿರುಮಲಕೊಪ್ಪ 05 25 266250-00 26625-00 31-12-2007 
2 | ಶ್ರೀನಿವಾಸಪುರ | ಆಲಂಬಗಿರಿ ಎಸ್‌ಎಫ್‌, ಆಲಂಬಗಿರಿ 05 25 266250-00 26625-00 31-12-2007 
3 | ಬಂಗಾರಪೇಟೆ | ಕೆಎಸ್‌ಎಫ್‌ 2ನೇ ಬ್ಲಾಕ್‌, ತಳ್ಳೂರು 05 25 266250-00 26625-00 31-12-2007 
ಒಟ್ಟು 75 798750-00 | 79875-00 
Non Timber Forest Produce (ಹಣ್ಣು ಹಂಪಲು) ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಭೂಸಾರ ಸಂರಕ್ಷಣಾ ಕಾಮಗಾರಿಗಳು) 
1 | ಕೋಲಾರ ವಕ್ಕಲೇರಿ, ತಿರುಮಲಕೊಪ್ಪ 05 25 87500-00 8750-00 31-12-2007 
2 | ಶ್ರೀನಿವಾಸಪುರ | ಆಲಂಬಗಿರಿ ಎಸ್‌ಎಫ್‌, ಆಲಂಬಗಿರಿ 05 25 87500-00 8750-00 31-12-2007 
3 | ಬಂಗಾರಪೇಟೆ | ಕೆಎಸ್‌ಎಫ್‌ 2ನೇ ಬ್ಲಾಕ್‌, ತಳ್ಳೂರು 05 25 87500-00 8750-00 31-12-2007 
ಒಟ್ಟು 75 262500-00 26250-00 
2) ಕರ್ನಾಟಕ ಸ್ವಸ್ಟಿರ ಅರಣ್ಯ ನಿರ್ವಹಣೆ ಮತ್ತು ಜೀವಿ ವೈವಿಧ್ಯ ಸಂರಕ್ಷಣೆ ಯೋಜನೆ 
2007-08ನೇ ಸಾಲಿನಲ್ಲಿ ಕೈಗೊಳ್ಳಬೇಕಾದ ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
Budget Head: 2406-01-102-2-81-422 SCP, (೧5೯1/80) 
ಕ್ರ. ವಲಯದ ಕಾಮಗಾರಿ ವಿವರ ಮಾದರಿ ಭೌತಿಕ ಟೆಂಡರ್‌ನ ಇ.ಎಂ.ಡಿ. ಕಾಮಗಾರಿ 
ಸಂ. ಹೆಸರು ಗುರಿ ಅಂದಾಜು ಮೊತ್ತ ಪೂರೈಸಬೇಕಾದ 
(ಹೆ.ಗಳಲ್ಲಿ) ಮೊತ್ತ ದಿನಾಂಕ 
(ರೂ.ಗಳಲ್ಲಿ) 
ನೈಸರ್ಗಿಕವಾಗಿ ಅರಣ್ಯ ಪರಿಸರವನ್ನು ಪುನಶ್ಚೇತನಗೊಳಿಸುವ ಕಾಮಗಾರಿಯನ್ನು ಕೈಗೊಳ್ಳುವುದು 
ನೆಡುತೋಪಗಳ ಮುಂಗಡ ಕಾಮಗಾರಿ (ಭೂಸಾರ ಸಂರಕ್ಷಣಾ ಕಾಮಗಾರಿಗಳು) 
1 | ಮುಳಬಾಗಿಲು | ಗೋಕುಂಟೆ ಎಸ್‌ಎಫ್‌, ಚರ್ಲೆಪಲ್ಲಿ 01 50 72500.00 7250.00 31-12-2007 
ಒಟ್ಟು 50 72500.00 7250.00 
Assisted Natural Regeneration ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಮುಂಗಡ ಕಾಮಗಾರಿಗಳು ಸಸಿ ಬೆಳೆಸುವ ಕೆಲಸ ಸೇರಿ) 
1 | ಬಂಗಾರಪೇಟೆ | ಕೆಎಸ್‌ಎಫ್‌ 1ನೇ ಬ್ಲಾಕ್‌, ಭತ್ನಹಳ್ಳಿ 02 50 540000-00 54000-00 31-12-2007 
2 | ಶ್ರೀನಿವಾಸಪುರ | ಪುಲಗೊರಕೋಟೆ, ಕೋಟಗಡ್ಡ 02 50 540000-00 54000-00 31-12-2007 
ಒಟ್ಟು 100 1080000-00 | 108000-00 
Assisted Natural Regeneration ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಭೂಸಾರ ಸಂರಕ್ಷಣಾ ಕಾಮಗಾರಿಗಳು) 
1 | ಬಂಗಾರಪೇಟೆ | ಕೆಎಸ್‌ಎಫ್‌ 1ನೇ ಬ್ಲಾಕ್‌, ಭತ್ಗಹಳ್ಳಿ 02 50 150000-00 15000-00 31-12-2007 
2 | ಶ್ರೀನಿವಾಸಪುರ | ಪುಲಗೊರಕೋಟೆ, ಕೋಟಗಡ್ಡ 02 50 150000-00 15000-00 31-12-2007 
ಒಟ್ಟು 100 300000-00 30000-00 
ಉರುವಲು ಮತ್ತು ಸಣ್ಣ ಮರ ಮುಟ್ಟು ಉತ್ಪತ್ತಿಯ ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಮುಂಗಡ ಕಾಮಗಾರಿಗಳು ಸಸಿ ಬೆಳೆಸುವ ಕೆಲಸ ಸೇರಿ) 
1 | ಮುಳಬಾಗಿಲು | ಗೋಕುಂಟೆ ಎಸ್‌ಎಫ್‌, ಚರ್ದೆಪಲ್ಲಿ 04 25 105000-00 10500-00 31-12-2007 
2 | ಶ್ರೀನಿವಾಸಪುರ | ಪುಲಗೊರಕೋಟೆ, ಎಸ್‌ಎಫ್‌, 04 25 105000-00 10500-00 31-12-2007 
ಕೊತ್ತಪೇಟೆ 
ಒಟ್ಟು 50 210000-00 21000-00 














ಬ 















































































































































೨೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ ಭಾಗ - ೫ 
ಉರುವಲು ಮತ್ತು ಸಣ್ಣ ಮರ ಮುಟ್ಟು ಉತ್ಪತ್ತಿಯ ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಭೂಸಾರ ಸಂರಕ್ಷಣಾ ಕಾಮಗಾರಿಗಳು) 
1 | ಮುಳಬಾಗಿಲು | ಗೋಕುಂಟೆ ಎಸ್‌ಎಫ್‌, ಚಡ್ಲೆಪಲ್ಲಿ 04 25 105000-00 10500-00 31-12-2007 
2 | ಶ್ರೀನಿವಾಸಪುರ | ಪುಲಗೊರಕೋಟೆ, ಎಸ್‌ಎಫ್‌, ಕೊತ್ತಪೇಟೆ 04 25 105000-00 10500-00 31-12-2007 
ಒಟ್ಟು 50 210000-00 | 21000-00 
3) 12ನೇ ಆರ್ಥಿಕ ಆಯೋಗ ಯೋಜನೆ 
ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಮುಂಗಡ ಕಾಮಗಾರಿಗಳು ಸಸಿ ಬೆಳೆಸುವ ಕೆಲಸ ಸೇರಿ) 
1 | ಬಂಗಾರಪೇಟೆ ಕ್ರಾಸಂಬಹಳ್ಳಿ ಈ 50 875000-00 87500-00 31-12-2007 
ಒಟ್ಟು 50 875000-00 | 87500-00 
4) Development of Degreded Forests ಯೋಜನೆ 
ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಮುಂಗಡ ಕಾಮಗಾರಿಗಳು ಸಸಿ ಬೆಳೆಸುವ ಕೆಲಸ ಸೇರಿ) 
1 | ಬಂಗಾರಪೇಟೆ | ಕದಿರಿಗೌಡನ ಕೋಟೆ = 10 125000-00 12500-00 31-12-2007 
ಒಟ್ಟು 50 125000-00 | 12500-00 
5) Eco-Tourisum ಯೋಜನೆ 
ಮುಂಗಡ ಕಾಮಗಾರಿ ವಿವರ 
(ದೋಣಿ ವಿಹಾರಕ್ಕೆ ಹೂಳು ಎತುವದು) 
1 | ಕೋಲಾರ ಸುಲಾನ್‌ ತಿಪ್ಪಸಂದ್ರ ದ | 60000-00 6000-00 31-12-2007 
ಒಟ್ಟು = 60000-00 | 6000-00 
































ಹೆಚ್ಚಿನ ವಿವರಗಳಿಗೆ ಈ ಕೆಳಗೆ ಸಹಿ ಮಾಡಿರುವವರ ಕಛೇರಿಯಲ್ಲಿ ಕೆಲಸದ ವೇಳೆಯಲ್ಲಿ ಸಂಪರ್ಕಿಸಿ ಪಡೆಯಲು ತಿಳಿಸಿದೆ. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಪಿ.ಆರ್‌. 667 ಕೋಲಾರ ವಿಭಾಗ, ಕೋಲಾರ. 


ಅರಣ್ಯ ಇಲಾಖೆ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಚಿಕ್ಕಬಳ್ಳಾಪುರ ಪ್ರಾದೇಶಿಕ ವಿಭಾಗ, ಚಿಕ್ಕಬಳ್ಳಾಪುರ 
ಮುಂಗಡ ಕಾಮಗಾರಿಗಳು ಮತ್ತು ಸಸಿ ನಿರ್ವಹಣೆ ಮತ್ತು ಸಸಿ ಬೆಳೆಸುವ ಬಗ್ಗೆ ಟೆಂಡರ್‌ 
ಎ2.ಬಿಯುಡಿ.ಟೆಂಡರ್‌.ಸಿಆರ್‌. 5 /2007-08, ದಿನಾಂಕ: 15ನೇ ಅಕ್ಟೋಬರ್‌ 2007 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ 2007ನೇ ಸಾಲಿನಲ್ಲಿ ಕರ್ನಾಟಕ ಸ್ವಸ್ಥಿರ ಅರಣ್ಯ ನಿರ್ವಹಣೆ ಮತ್ತು 
ಜೀವಿ ವೈವಿಧ್ಯ ಸಂರಕ್ಷಣೆ ಯೋಜನೆ ಮತ್ತು ಇತರೆ ಯೋಜನೆಗಳಡಿ ಈ ಕೆಳಗೆ ಅನುಬಂಧದಲ್ಲಿ ನಮೂದಿಸಿರುವ ಯೋಜನೆಯಡಿಯಲ್ಲಿ 
2007-08ನೇ ಸಾಲಿಗೆ ನೆಡುತೋಪು ಮುಂಗಡ ಕಾಮಗಾರಿಗಳಿಗೆ ನೊಂದಾಯಿತ ಅರಣ್ಯ ಗುತ್ತಿಗೆದಾರರಿಂದ ಟೆಂಡರ್‌ ಕರೆಯಲಾಗಿದೆ. 
ದಿನಾಂಕ:16.11.2007ರ ಅಪರಾಹ್ನ 3.00 ಗಂಟೆಯೊಳಗೆ ಮೊಹರು ಮಾಡಿದ ಟೆಂಡರ್‌ ಸಲ್ಲಿಸುವುದು. ಅದೇ ದಿನ ಈ ಕೆಳಗೆ 
ಸಹಿ ಮಾಡಿರುವರು ಅಥವಾ ಇವರಿಂದ ಅಧಿಕೃತವಾಗಿ ನೇಮಿಸಲ್ಪಟ್ಟವರು ಸದರಿ ದಿನಾಂಕದಂದು ಟೆಂಡರ್‌ದಾರರ ಸಮ್ಮುಖದಲ್ಲಿ ಟೆಂಡರ್‌ 
ಲಕೋಟೆಯನ್ನು ಅಪರಾಹ್ನ 4 ಗಂಟೆಗೆ ತೆರೆಯುವರು ಮತ್ತು ಸದರಿ ದಿನಾಂಕದಂದು ಯಾವುದೇ ಟೆಂಡರ್‌ ಬಾರದಿದ್ದಲ್ಲಿ ಅಥವಾ 
ಕಾರಣಾಂತರದಿಂದ ಟೆಂಡರ್‌ ನಡೆಯದಿದ್ದಲ್ಲಿ ಇದೇ ಪ್ರಕಟಣೆಯ ಷರತ್ತಿಗೆ ಒಳಪಟ್ಟು ಪುನಃ 20.11.2007ರಂದು ಅಪರಾಹ್ನ 3.00 ಗಂಟೆಗೆ 
ಎರಡನೇ ಬಾರಿಗೆ ನೊಂದಾಯಿತ ಇಚ್ಛೆಯುಳ್ಳ ಅರಣ್ಯ ಗುತ್ತಿಗೆದಾರರಿಂದ ಭರ್ತಿಮಾಡಿದ ಟೆಂಡರ್‌ಗಳನ್ನು ಸ್ವೀಕರಿಸಲಾಗುವುದು. ಮತ್ತು 
ಟೆಂಡರ್‌ ಲಕೋಟೆಯನ್ನು ಅದೇ ದಿನ 4.00 ಗಂಟೆಗೆ ತೆರೆಯಲಾಗುವುದು. ಈ ಬಗ್ಗೆ ಮತ್ತೆ ಪ್ರತ್ಯೇಕ ಪ್ರಕಟಣೆ ಹೊರಡಿಸಲಾಗುವುದಿಲ್ಲ. 
1) ಕರ್ನಾಟಕ ಸ್ವಸ್ಥಿರ ಅರಣ್ಯ ನಿರ್ವಹಣೆ ಮತ್ತು ಜೀವಿ ವೈವಿಧ್ಯ ಸಂರಕ್ಷಣೆ ಯೋಜನೆ 
2007-08ನೇ ಸಾಲಿನಲ್ಲಿ ಕೈಗೊಳ್ಳಬೇಕಾದ ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
Budget Head: 2406-01-102-2-81-139 Major works, (5೯1180 




































































ಕ್ರ. ವಲಯದ ಕಾಮಗಾರಿ ವಿವರ ಮಾದರಿ ಭೌತಿಕ ಟೆಂಡರ್‌ನ ಇ.ಎಂ.ಡಿ. ಕಾಮಗಾರಿ 
ಸಂ ಹೆಸರು ಗುರಿ ಅಂದಾಜು ಮೊತ್ತ ಮೊತ್ತ ಪೂರೈಸಬೇಕಾದ 
(ಹೆ.ಗಳಲ್ಲಿ (ರೂ.ಗಳಲ್ಲಿ) ದಿನಾಂಕ 
Assisted Natural Regeneration ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಮುಂಗಡ ಕಾಮಗಾರಿಗಳು ಸಸಿ ಬೆಳೆಸುವ ಕೆಲಸ ಸೇರಿ) 
1 | ಶಿಡ್ಲಘಟ್ಟ ಟಿ.ಕೆ. ಬೆಟ್ಟ, ಹಳೇಹಳ್ಳಿ 02 50 540000-00 54000-00 31-12-2007 
ಒಟ್ಟು 50 540000-00 54000-00 
Assisted Natural Regeneration ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಭೂಸಾರ ಸಂರಕ್ಷಣಾ ಕಾಮಗಾರಿಗಳು) 
1 | ಶಿಡ್ಲಘಟ್ಟ ಟಿ.ಕೆ. ಬೆಟ್ಟ, ಹಳೇಹಳ್ಳಿ 02 50 150000-00 15000-00 31-12-2007 
ಒಟ್ಟು 50 150000-00 15000-00 

































































































































































































































































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ ೨೨೩೯ 
Non Timber Forest Produce (ಹಣ್ಣು ಹಂಪಲು) ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಮುಂಗಡ ಕಾಮಗಾರಿಗಳು ಸಸಿ ಬೆಳೆಸುವ ಕೆಲಸ ಸೇರಿ) 
1 | ಶಿಡ್ಲಘಟ್ಟ ಟಿ.ಕೆ. ಬೆಟ್ಟ, ಆಟಗೊಲ್ಲಹಳ್ಳಿ 05 25 266250-00 26625-00 31-12-2007 
2 | ಗೌರಿಬಿದನೂರು | ಕುರುಡಿ ಎಸ್‌ ಎಫ್‌ 05 25 266250-00 26625-00 31-12-2007 
ದ್ರೋಣಕುಂಟೆ 
3 | ಬಾಗೇಪಲ್ಲಿ ಐಡಿಬಿ 4ನೇ ಬ್ಲಾಕ್‌, ಗುಜ್ಜೆಪಲ್ಲಿ | 05 25 266250-00 26625-00 31-12-2007 
ಒಟ್ಟು 75 79875-00 79875-00 
Non Timber Forest Produce (ಹಣ್ಣು ಹಂಪಲು) ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಭೂಸಾರ ಸಂರಕ್ಷಣಾ ಕಾಮಗಾರಿಗಳು) 
1 | ಶಿಡ್ಲಘಟ್ಟ ಟಿ.ಕೆ. ಬೆಟ್ಟ, ಆಟಗೊಲ್ಲಹಳ್ಳಿ 05 25 87500-00 8750-00 31-12-2007 
2 | ಗೌರಿಬಿದನೂರು | ಕುರುಡಿ ಎಸ್‌ ಎಫ್‌ 05 25 87500-00 8750-00 31-12-2007 
ದ್ರೋಣಕುಂಟೆ 
3 | ಬಾಗೇಪಲ್ಲಿ ಐಡಿಬಿ 4ನೇ ಬ್ಲಾಕ್‌, ಗುಜ್ಜೆಪಲ್ಲಿ | 05 25 87500-00 8750-00 31-12-2007 
ಒಟ್ಟು 75 262500-00 26250-00 
2) ಕರ್ನಾಟಕ ಸ್ವಸ್ಟಿರ ಅರಣ್ಯ ನಿರ್ವಹಣೆ ಮತ್ತು ಜೀವಿ ವೈವಿಧ್ಯ ಸಂರಕ್ಷಣೆ ಯೋಜನೆ 
2007-08ನೇ ಸಾಲಿನಲ್ಲಿ ಕೈಗೊಳ್ಳಬೇಕಾದ ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
Budget Head: 2406-01-102-2-81-422 SCP, (KSFMBC) 
ಕ್ರ. ವಲಯದ ಕಾಮಗಾರಿ ವಿವರ ಮಾದರಿ | ಭೌತಿಕ ಗುರಿ ಟೆಂಡರ್‌ನ ಇ.ಎಂ.ಡಿ. ಕಾಮಗಾರಿ 
ಸಂ. ಹೆಸರು (ಹೆ.ಗಳಲ್ಲಿ) | ಅಂದಾಜು ಮೊತ್ತ ಮೊತ್ತ ಪೂರೈಸಬೇಕಾದ 
(ರೂ.ಗಳಲ್ಲಿ) ದಿನಾಂಕ 
ನೈಸರ್ಗಿಕವಾಗಿ ಅರಣ್ಯ ಪರಿಸರವನ್ನು ಪುನಶ್ಚೇತನಗೊಳಿಸುವ ಕಾಮಗಾರಿಯನ್ನು ಕೈಗೊಳ್ಳುವುದು 
ನೆಡುತೋಪುಗಳ ಮುಂಗಡ ಕಾಮಗಾರಿ (ಭೂಸಾರ ಸಂರಕ್ಷಣಾ ಕಾಮಗಾರಿಗಳು) 
1 | ಚಿಂತಾಮಣಿ ಕೈವಾರ ಎಸ್‌ಎಫ್‌, 01 50 72500.00 7250.00 31-12-2007 
ನಾರಾಯಣಹಳ್ಳಿ 
ಒಟ್ಟು 50 72500.00 7250.00 
Assisted Natural Regeneration ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಮುಂಗಡ ಕಾಮಗಾರಿಗಳು ಸಸಿ ಬೆಳೆಸುವ ಕೆಲಸ ಸೇರಿ) 
1 | ಚಿಂತಾಮಣಿ ಕೈವಾರ ಎಸ್‌ಎಫ್‌, 02 50 540000-00 54000-00 31-12-2007 
ನಾರಾಯಣಹಳ್ಳಿ 
2 | ಗೌರಿಬಿದನೂರು | ಗೆದರೆ ಎಸ್‌ಎಫ್‌, 02 50 540000-00 54000-00 31-12-2007 
ಮಲ್ಲಸಂದ್ರ 
ಒಟ್ಟು 100 1080000-00 108000-00 
Assisted Natural Regeneration ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಭೂಸಾರ ಸಂರಕ್ಷಣಾ ಕಾಮಗಾರಿಗಳು) 
1 | ಚಿಂತಾಮಣಿ ಕೈವಾರ ಎಸ್‌ಎಫ್‌, 02 50 150000-00 15000-00 31-12-2007 
ನಾರಾಯಣಹಳ್ಳಿ 
2 | ಗೌರಿಬಿದನೂರು | ಗೆದರೆ ಎಸ್‌ಎಫ್‌, 02 50 150000-00 15000-00 31-12-2007 
ಮಲ್ಲಸಂದ್ರ 
ಒಟ್ಟು 100 300000-00 30000-00 
ಉರುವಲು ಮತ್ತು ಸಣ್ಣ ಮರ ಮುಟ್ಟು ಉತ್ಪತ್ತಿಯ ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಮುಂಗಡ ಕಾಮಗಾರಿಗಳು ಸಸಿ ಬೆಳೆಸುವ ಕೆಲಸ ಸೇರಿ) 
1 | ಚಿಕ್ಕಬಳ್ಳಾಪುರ ಎನ್‌ಡಿಬಿ 2ನೇ ಬ್ಲಾಕ್‌, 04 25 105000-00 10500-00 31-12-2007 
ಗೌಚೇನಹಳ್ಳಿ 
2 | ಗೌರಿಬಿದನೂರು ಗೆದರೆ ಬೆಟ್ಟ ಮಲ್ಲಸಂದ್ರ 04 25 105000-00 10500-00 31-12-2007 
ಒಟ್ಟು 50 210000-00 21000-00 



































೨೨೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೮, ೨೦೦೭ 


ಭಾಗ - ೫ 








(ಭೂಸಾರ ಸಂರಕ್ಷಣಾ ಕಾಮಗಾರಿಗಳು) 


ಉರುವಲು ಮತ್ತು ಸಣ್ಣ ಮರ ಮುಟ್ಟು ಉತ್ಪತ್ತಿಯ ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 















































































































































































































































1 | ಚಿಕ್ಕಬಳ್ಳಾಪುರ ಎನ್‌ಡಿಬಿ 2ನೇ ಬ್ಲಾಕ್‌, 04 25 105000-00 10500-00 31-12-2007 
ಗೌಚೇನಹಳ್ಳಿ 
2 | ಗೌರಿಬಿದನೂರು ಗೆದರೆ ಬೆಟ್ಟ ಮಲ್ಲಸಂದ್ರ 04 25 105000-00 10500-00 31-12-2007 
ಒಟ್ಟು 50 210000-00 21000-00 
Non Timber Forest Produce (ಹಣ್ಣು ಹಂಪಲು) ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಮುಂಗಡ ಕಾಮಗಾರಿಗಳು ಸಸಿ ಬೆಳೆಸುವ ಕೆಲಸ ಸೇರಿ) 
1 | ಚಿಕ್ಕಬಳ್ಳಾಪುರ ಎನ್‌ಡಿಬಿ 2ನೇ ಬ್ಲಾಕ್‌, 05 25 266250-00 26625-00 31-12-2007 
ಗೌಚೇನಹಳ್ಳಿ 
ಒಟ್ಟು 25 266250-00 26625-00 
Non Timber Forest Produce (ಹಣ್ಣು ಹಂಪಲು) ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಭೂಸಾರ ಸಂರಕ್ಷಣಾ ಕಾಮಗಾರಿಗಳು) 
1 | ಚಿಕ್ಕಬಳ್ಳಾಪುರ ಎನ್‌ಡಿಬಿ 2ನೇ ಬ್ಲಾಕ್‌, 05 25 87500-00 8750-00 31-12-2007 
ಗೌಚೇನಹಳ್ಳಿ 
ಒಟ್ಟು 25 87500-00 8750-00 
3) ಕರ್ನಾಟಕ ಸ್ವಸ್ಥಿರ ಅರಣ್ಯ ನಿರ್ವಹಣೆ ಮತ್ತು ಜೀವಿ ವೈವಿಧ್ಯ ಸಂರಕ್ಷಣೆ ಯೋಜನೆ 
2007-08ನೇ ಸಾಲಿನಲ್ಲಿ ಕೈಗೊಳ್ಳಬೇಕಾದ ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
Budget Head: 2406-01-102-2-81-423 TSP, (KSFMBC) 
ಕ್ರ. ವಲಯದ ಕಾಮಗಾರಿ ವಿವರ ಮಾದರಿ ಭೌತಿಕ ಟೆಂಡರ್‌ನ ಇ.ಎಂ.ಡಿ. ಕಾಮಗಾರಿ 
ಸಂ. ಹೆಸರು ಗುರಿ ಅಂದಾಜು ಮೊತ್ತ ಮೊತ್ತ ಪೂರೈಸಬೇಕಾದ 
(ಹೆ.ಗಳಲ್ಲಿ) (ರೂ.ಗಳಲ್ಲಿ) ದಿನಾಂಕ 
ನೈಸರ್ಗಿಕವಾಗಿ ಅರಣ್ಯ ಪರಿಸರವನ್ನು ಪುನಶ್ಚೇತನಗೊಳಿಸುವ ಕಾಮಗಾರಿಯನ್ನು ಕೈಗೊಳ್ಳುವುದು 
ನೆಡುತೋಪುಗಳ ಮುಂಗಡ ಕಾಮಗಾರಿ (ಭೂಸಾರ ಸಂರಕ್ಷಣಾ ಕಾಮಗಾರಿಗಳು) 
1 | ಬಾಗೇಪಲ್ಲಿ ಐಡಿಬಿ 4ನೇ ಬ್ಲಾಕ್‌, 01 50 72500.00 7250.00 31-12-2007 
ಕುಂಟಕಿಂದಪಲ್ಲಿ 
2 (ಗುಡಿಬಂಡೆ ಎನ್‌ಡಿಬಿ 5ನೇ ಬ್ಲಾಕ್‌, 01 50 72500.00 7250.00 31-12-2007 
ಉದಿಗಿರಿನಲ್ಲಪ್ಪನಹಳ್ಳಿ 
ಒಟ್ಟು 100 145000-00 14500-00 
ಉರುವಲು ಮತ್ತು ಸಣ್ಣ ಮರ ಮುಟ್ಟು ಉತ್ಪತ್ತಿಯ ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಮುಂಗಡ ಕಾಮಗಾರಿಗಳು ಸಸಿ ಬೆಳೆಸುವ ಕೆಲಸ ಸೇರಿ) 
1 | ಗುಡಿಬಂಡೆ ಎನ್‌ಡಿಬಿ 5ನೇ ಬ್ಲಾಕ್‌, 04 25 390000-00 39000-00 31-12-2007 
ಚುಂಚೇನಹಳ್ಳಿ 
ಒಟ್ಟು 25 390000-00 39000-00 
ಉರುವಲು ಮತ್ತು ಸಣ್ಣ ಮರ ಮುಟ್ಟು ಉತ್ಪತ್ತಿಯ ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಭೂಸಾರ ಸಂರಕ್ಷಣಾ ಕಾಮಗಾರಿಗಳು) 
1 | ಗುಡಿಬಂಡೆ ಎನ್‌ಡಿಬಿ 5ನೇ ಬ್ಲಾಕ್‌, 04 25 390000-00 39000-00 31-12-2007 
ಚುಂಚೇನಹಳ್ಳಿ 
ಒಟ್ಟು 25 390000-00 39000-00 
4) Compensetory Plantation ಯೋಜನೆ 
ನೆಡುತೋಪುಗಳ ಮುಂಗಡ ಕಾಮಗಾರಿ ವಿವರ 
(ಮುಂಗಡ ಕಾಮಗಾರಿಗಳು ಸಸಿ ಬೆಳೆಸುವ ಕೆಲಸ ಸೇರಿ) 
1 | ಶಿಡ್ಲಘಟ್ಟ ಕನ್ನಮಂಗಲ ದ 5.71 95000-00 9500-00 31-12-2007 
ಒಟ್ಟು 50 95000-00 9500-00 





























ಹೆಚ್ಚಿನ ವಿವರಗಳಿಗೆ ಈ ಕೆಳಗೆ ಸಹಿ ಮಾಡಿರುವವರ ಕಛೇರಿಯಲ್ಲಿ ಕೆಲಸದ ವೇಳೆಯಲ್ಲಿ ಸಂಪರ್ಕಿಸಿ ಪಡೆಯಲು ತಿಳಿಸಿದೆ. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಚಿಕ್ಕಬಳ್ಳಾಪುರ ವಿಭಾಗ, ಚಿಕ್ಕಬಳ್ಳಾಪುರ. 


ಪಿ.ಆರ್‌. 668 








ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ೨೨೪೧ 





ಕರ್ನಾಟಕ ಲೋಕ ಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು - 560 001. 
ಅಧಿಸೂಚನೆ 
ಸಂಖ್ಯೆ: ಪಿಎಸ್‌ಸಿ 1 ಆರ್‌ಟಿಬಿ-3/2007, ದಿನಾಂಕ: 02ನೇ ನವೆಂಬರ್‌ 2007 
1 ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ) (ಸಾಮಾನ್ಯ) 
ನಿಯಮಗಳು 2006 ಹಾಗೂ ತಿದ್ದುಪಡಿ ನಿಯಮಗಳು 2007 ರಡಿಯಲ್ಲಿ ಕೆಳಕಂಡ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ 
ಅಭ್ಯರ್ಥಿಗಳಿಂದ ಆಯೋಗವು ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಿದೆ:- 








































































































ಇಲಾಖೆಯ ಹೆಸರು ಮತ್ತು ಪದನಾಮ ಹುದ್ದೆಗಳ ಸಂಖ್ಯೆ 
ಗ್ರೂಪ್‌- " ಬಿ ' ತಾಂತ್ರಿಕ ಹುದ್ದೆಗಳು 
1) ಕಾರ್ಲಾನೆಗಳ ಮತ್ತು ಬಾಯ್ದರುಗಳ ಇಲಾಖೆಯಲ್ಲಿ ಕಾರ್ಲಾನೆಗಳ ಸಹಾಯಕ ನಿರ್ದೇಶಕರು 03 
2) ಕಾರ್ಯಾನೆಗಳ ಮತ್ತು ಬಾಯ್ದರುಗಳ ಇಲಾಖೆಯಲ್ಲಿ ಬಾಯ್ದರುಗಳ ಸಹಾಯಕ ನಿರ್ದೇಶಕರು 03 
3) ಮುಖ್ಯ ವಿದ್ಯುತ್‌ ಪರಿವೀಕ್ಷಣಾಲಯದಲ್ಲಿ ಸಹಾಯಕ ವಿದ್ಯುತ್‌ ಪರಿವೀಕ್ಷಕರು 30 
4) ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು 12 
5) ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ಪ್ರವರ್ಧನಾಧಿಕಾರಿ 05 
6) ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಭೂವಿಜ್ಞಾನಿ 43 
7) ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಕಿರಿಯ ರಸಾಯನ ತಜ್ಜರು(ಅಪತ್ರಾಂಕಿತ) 12 
ಗ್ರೂಪ್‌- " ಬಿ ' ತಾಂತ್ರಿಕೇತರ ಹುದ್ದೆಗಳು 
8) ವಾರ್ತಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು 08 
9) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಿರಿಯ ಕಾನೂನು ಅಧಿಕಾರಿಗಳು 06 
ಗ್ರೂಪ್‌- " ಸಿ ' ತಾಂತ್ರಿಕ ಹುದ್ದೆಗಳು 
10) ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲಿ ಕಿರಿಯ ತರಬೇತಿ ಅಧಿಕಾರಿಗಳು 436 
(ವಿವಿಧ ವೃತ್ತಿಗಳಲ್ಲಿ) 
11) ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ಜವಳಿ ತನಿಖಾಧಿಕಾರಿಗಳು 30 
12) ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಗ್ರಂಥಪಾಲಕರು 43 
13) ಆಡಳಿತ ತರಬೇತಿ ಸಂಸ್ಥೆ (ಮೈಸೂರು) ಯಲ್ಲಿ ಹಿರಿಯ ಗ್ರಂಥಪಾಲಕರು 01 
14) ಆಡಳಿತ ತರಬೇತಿ ಸಂಸ್ಥೆ (ಮೈಸೂರು) ಯಲ್ಲಿ ಗ್ರಂಥಪಾಲಕರು 01 
15) ಔಷಧ” ನಿಯಂತ್ರಣ ಇಲಾಖೆಯಲ್ಲಿ ಪ್ರಯೋಗಶಾಲಾ ತಂತ್ರಜ್ಞರು 05 
16) ಕಾರ್ಮಿಕ ರಾಜ್ಯ ವಿಮಾ ಯೋಜನೆ (ವೈ) ಸೇವೆಗಳ ಇಲಾಖೆಯಲ್ಲಿ ಫಾರ್ಮಾಸಿಸ್ಟ್‌ 77 
ಗ್ರೂಪ್‌- " ಸಿ ' ತಾಂತ್ರಿಕೇತರ ಹುದ್ದೆಗಳು 
17) ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ನಿರೀಕ್ಷಕರು 46 
18) ಆಯುಷ್‌ ಇಲಾಖೆಯಲ್ಲಿ ಸಹಾಯಕ ಗ್ರಂಥಪಾಲಕರು 03 
19) ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಸಹಾಯಕ ಗ್ರಂಥಪಾಲಕರು 18 
20) ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಗಂಥಾಲಯ ಸಹಾಯಕರು 155 
20 ಸಹಕಾರ ಇಲಾಖೆಯಲ್ಲಿ ಸಹಕಾರ ಸಂಘಗಳ ನಿರೀಕ್ಷಕರು 50 





2. ಸದರಿ ಹುದ್ದೆಗಳಿಗೆ ಆಯೋಗವು ನೇಮಕಾತಿಗಾಗಿ ನಿಗದಿಪಡಿಸಿರುವ ನಮೂನೆಯಲ್ಲಿಯೇ ಅರ್ಜಿಗಳನ್ನು 
ಸಲ್ಲಿಸಬೇಕು. ಇತರೆ ಯಾವುದೇ ನಮೂನೆಗಳಲ್ಲಿಯಾಗಲಿ ಅಥವಾ ಬೆರಳಚ್ಚು / ಘೋಟೋ ಪ್ರತಿ ಮಾಡಿರುವ, ಕೈ 
ಬರಹದಿಂದ ಸಲ್ಲಿಸಲ್ಪಡುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಟಿಪ್ಪಣಿ: ಅನುಸೂಚಿಯಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ 
ಒಳಪಟ್ಟರುತ್ತದೆ. 

ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 12-12-2007 ಆಗಿರುತ್ತದೆ. 
3. ನಿಗದಿತ ಅರ್ಜಿ ನಮೂನೆಯ ಬೆಲೆ: ರೂ. 50/- 


೨೨೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ 


ಭಾಗ-೫ 





3.1 ಅಭ್ಯರ್ಥಿಗಳು ಅರ್ಜಿಗಳನ್ನು ರೂ: 50/- ನ್ನು ನಗದಾಗಿ ಪಾವತಿಸಿ ಈ ಕೆಳಗೆ ನಮೂದಿಸಿರುವ ಅಂಚೆ 
ಕಛೇರಿಗಳಲ್ಲಿ ಮತ್ತು ಆಯೋಗದ ಕೇಂದ್ರ / ಪ್ರಾಂತೀಯ ಕಛೇರಿಗಳಲ್ಲಿ ದಿನಾಂಕ 12-11-2007 ರಿಂದ ಪಡೆಯಬಹುದು 
ಹಾಗೂ ಭರ್ತಿ ಮಾಡಿದ ಅರ್ಜಿಗಳನ್ನು ನಿಗದಿಪಡಿಸಿದ ಶುಲ್ಕದೊಂದಿಗೆ (ನಗದಾಗಿ) ಅರ್ಜಿಗಳನ್ನು ಪಡೆದ ಅಂಚೆ ಕಛೇರಿ 


ಅಥವಾ ಆಯೋಗದ ಕಛೇರಿಗಳಲ್ಲಿ ಸಲ್ಲಿಸತಕ್ಕದ್ದು. 



















































































ಕ್ರಮ ಜಿಲ್ಲೆ ಕ್ರಮ ಜಿಲ್ಲೆ 
ಸಂಖ್ಯೆ ಸಂಖ್ಯೆ 

1 ಬಾಗಲಕೋಟೆ ಮುಖ್ಯ ಅಂಚೆ ಕಛೇರಿ 23 ಕೆ.ಜಿ.ಎಫ್‌. 

2 [ಜಮಖಂಡಿ ಮುಖ್ಯ ಅಂಚೆ ಕಛೇರಿ 24 |ಕೊಪಳ ಮುಖ್ಯ ಅಂಚೆ ಕಛೇರಿ 

3 ಬೆಳಗಾವಿ ಮುಖ್ಯ ಅಂಚೆ ಕಛೇರಿ 25 ಮಂಡ್ಯ ಮುಖ್ಯ ಅಂಚೆ ಕಛೇರಿ 

4 ಚಿಕ್ಕೋಡಿ ಮುಖ್ಯ ಅಂಚೆ ಕಛೇರಿ 26 ಮೈಸೂರು ಮುಖ್ಯ ಅಂಚೆ ಕಛೇರಿ 

5 [ಬಳ್ಳಾರಿ 27 | ಸರಸ್ಪತಿಪುರಂ ಮುಖ್ಯ ಅಂಚೆ ಕಛೇರಿ 

6 | ಹೊಸಪೇಟೆ 28 | ರಾಯಚೂರು ಮುಖ್ಯ ಅಂಚೆ ಕಛೇರಿ 

7 |ಬೀದರ್‌ ಮುಖ್ಯ ಅಂಚೆ ಕಛೇರಿ 29 | ಶಿವಮೊಗ್ಗ ಮುಖ್ಯ ಅಂಚೆ ಕಛೇರಿ 

8 [ಬಿಜಾಪುರ ಮುಖ್ಯ ಅಂಚೆ ಕಛೇರಿ 30 | ತುಮಕೂರು ಮುಖ್ಯ ಅಂಚೆ ಕಛೇರಿ 

9 | ಚಾಮರಾಜನಗರ (ಎಂ.ಡಿ.ಜಿ.) 31 ಮಧುಗಿರಿ 

10 | ಚಿಕ್ಕಮಗಳೂರು ಮುಖ್ಯ ಅಂಚೆ ಕಛೇರಿ 32 | ಉಡುಪಿ ಮುಖ್ಯ ಅಂಚೆ ಕಛೇರಿ 

11 | ಚಿತ್ರದುರ್ಗ ಮುಖ್ಯ ಅಂಚೆ ಕಛೇರಿ 33 ಕಾರವಾರ ಮುಖ್ಯ ಅಂಚೆ ಕಛೇರಿ 

12 | ಮಂಗಳೂರು ಮುಖ್ಯ ಅಂಚೆ ಕಛೇರಿ 34 __ಸಿರಸಿ ಮುಖ್ಯ ಅಂಚೆ ಕಛೇರಿ 

13 (ದಾವಣಗೆರೆ ಮುಖ್ಯ ಅಂಚೆ ಕಛೇರಿ 35 ರಾಮನಗರ 

14 | ಧಾರವಾಡ ಮುಖ್ಯ ಅಂಚೆ ಕಛೇರಿ 36 | ಚಿಕ್ಕಬಳ್ಳಾಪುರ ಮುಖ್ಯ ಅಂಚೆ ಕಛೇರಿ 

15 | ಹುಬ್ಬಳ್ಳಿ ಮುಖ್ಯ ಅಂಚೆ ಕಛೇರಿ 37 ಬೆಂಗಳೂರು ಜನರಲ್‌ ಪೋಸ್ಟ್‌ ಆಫೀಸ್‌ 

16 | ಗದಗ ಮುಖ್ಯ ಅಂಚೆ ಕಛೇರಿ 38 | ಬೆಂಗಳೂರು-ಬಸವನಗುಡಿ ಮುಖ್ಯ ಅಂಚೆ ಕಛೇರಿ 
17 | ಗುಲ್ಬರ್ಗ ಮುಖ್ಯ ಅಂಚೆ ಕಛೇರಿ 39 | ಬೆಂಗಳೂರು-ರಾಜಾಜಿನಗರ ಮುಖ್ಯ ಅಂಚೆ ಕಛೇರಿ 
18 [ಯಾದಗಿರಿ ಮುಖ್ಯ ಅಂಚೆ ಕಛೇರಿ 40 ಬೆ೦ಗಳೂರು - ಯಶವಂತಪುರ 

19 | ಹಾಸನ ಮುಖ್ಯ ಅಂಚೆ ಕಛೇರಿ 4] ಬೆಂಗಳೂರು-ಜಯನಗರ ಮುಖ್ಯ ಅಂಚೆ ಕಛೇರಿ 
20 | ಹಾವೇರಿ ಮುಖ್ಯ ಅಂಚೆ ಕಛೇರಿ 42 ಬೆ೦ಗಳೂರು - ಕೆಂಗೇರಿ 

21 | ಮಡಿಕೇರಿ 43 ಬೆಂಗಳೂರು - ಕೆ.ಆರ್‌.ಪುರಂ 

22 | ಕೋಲಾರ ಮುಖ್ಯ ಅಂಚೆ ಕಛೇರಿ 44 | ಬೆಂಗಳೂರು - ಯಲಹಂಕ ಉಪ ನಗರ 














(1) ಕರ್ನಾಟಕ ಲೋಕ ಸೇವಾ ಆಯೋಗದ ಕೇಂದ್ರ ಕಛೇರಿ, 
ಉದ್ಯೋಗ ಸೌಧ, ಬೆಂಗಳೂರು-560001. 





(1) ಕರ್ನಾಟಕ ಲೋಕ ಸೇವಾ ಆಯೋಗದ ಪ್ರಾಂತೀಯ ಕಛೇರಿ, 
ನಂ. 899, 3ನೇ ಮೈನ್‌, 8ನೇ ಅಡ್ಡ ರಸ್ತೆ, ಸರಸ್ಪತಿಪುರಂ, ಮೈಸೂರು-570009. 





iii) ಕರ್ನಾಟಕ ಲೋಕ ಸೇವಾ ಆಯೋಗದ ಪ್ರಾಂತೀಯ ಕಛೇರಿ, ಸಿಟಿಎಸ್‌ ನಂ. 6543, 
ಸೆಕ್ಟರ್‌ ನಂ. 10, ಮಾಳ ಮಾರುತಿ ಬಡಾವಣೆ, ಆಂಜನೇಯ ನಗರ, ಬೆಳಗಾವಿ -590016. 








(iv) ಕರ್ನಾಟಕ ಲೋಕ ಸೇವಾ ಆಯೋಗದ ಪ್ರಾಂತೀಯ ಕಛೇರಿ, 
ನಂ. 28, 3ನೇ ಮಹಡಿ, ವಿಕಾಸಭವನ, ಮಿನಿ ವಿಧಾನಸೌಧ, ಗುಲ್ಬರ್ಗಾ-585102. 








4, ಅರ್ಹತಾ ಷರತ್ತುಗಳು:- 





ಅ) ಭಾರತೀಯ ನಾಗರೀಕನಾಗಿರತಕ್ಕದ್ದು. 


ಆ) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು 


ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದ್ದೆ 


ಮುಕ್ತರಾಗಿರಬೇಕು. 


ೈಹಿಕ ನ್ಯೂನತೆಯಿಂದ 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ೨೨೪೩ 





ಇ) ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ 
ತಿರಸ್ಕರಿಸುವ ಪೂರ್ಣ ವಿವೇಚನೆಯನ್ನು ರಾಜ್ಯ ಸರ್ಕಾರವು ಕಾದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ 
ವಿಧದಲ್ಲೂ ಈ ನಿಯಮಗಳ ಮೂಲಕ ಸೀಮಿತವಾಗಿರುವುದಿಲ್ಲ. 

ನಿಗದಿತ ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಈ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ನೇಮಕಾತಿಗಾಗಿ 
ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುತ್ತಾರೆ. 

5. ತಾಂತ್ರಿಕ ಹುದ್ದೆಗಳಿಗೆ - ಕೇವಲ ಸಂದರ್ಶನದ ಮೂಲಕ ನೇಮಕಾತಿ 

5 (1 ನೇಮಕಾತಿ ವಿಧಾನ:- 

(1) ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ) (ಸಾಮಾನ್ಯ) 
ನಿಯಮಗಳು 2006ರ ಪ್ರಥಮ ತಿದ್ದುಪಡಿ 2007ರಲ್ಲಿ ನಿರ್ದಿಷ್ಟಪಡಿಸಲಾದಂತೆ, ಆಯೋಗದಿಂದ ಅಧಿಸೂಚಿಸಲಾಗಿರುವ 
ಯಾವುದೇ ತಾಂತ್ರಿಕ ಹುದ್ದೆಗಳ ಸಂದರ್ಶನಕ್ಕೆ ಅರ್ಹರಾಗಲು ಅಭ್ಯರ್ಥಿಗಳು ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯ ಕನ್ನಡ ಪ್ರಥಮ 
ಭಾಷೆಯ ಮಟ್ಟದ 150 ಅಂಕಗಳಿಗೆ ಪರೀಕ್ಷೆ ನಡೆಸಲಿದ್ದು, ಅದರಲ್ಲಿ ಕನಿಷ್ಠ 50 ಅಂಕಗಳೊಂದಿಗೆ ಕಡ್ಡಾಯವಾಗಿ ತೇರ್ಗಡೆ 
ಹೊಂದಲೇಬೇಕು. ನಿಗದಿಪಡಿಸಿದ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಅರ್ಹರಾಗುವುದಿಲ್ಲ 
ಹಾಗೂ ಈ ಕನ್ನಡ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. 

(2) ಕನ್ನಡ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ 
ನೇರ ನೇಮಕಾತಿ ಮತ್ತು ಆಯ್ಕೆ) (ಸಾಮಾನ್ಯ) ನಿಯಮಗಳು 2006ರ ಉಪನಿಯಮ 6ರನ್ವಯ ಅಭ್ಯರ್ಥಿಗಳು ಹುದ್ದೆಗೆ 
ನಿಗದಿಪಡಿಸಲಾದ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಶೇಕಡವಾರು ಅಂಕಗಳ ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ 
ಆಧಾರದ ಮೇಲೆ 15 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಆಹ್ವಾನಿಸಲಾಗುವುದು. ಅಭ್ಯರ್ಥಿಗಳು 
ಪರೀಕ್ಷೆಗೆ/ಸ೦ದರ್ಶನಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು. 

(3) ಸಂದರ್ಶನ ನಡೆಸುವ ಉದ್ದೇಶ ಎಂದರೆ ಅಭ್ಯರ್ಥಿಗಳು ಆಯ್ಕೆ ಬಯಸಿದ ಹುದ್ದೆಗೆ ಅವರ ಅರ್ಹತೆ, ವ್ಯಕ್ತಿತ್ವ, 
ಸಂಬಂಧಿತ ವಿಷಯದಲ್ಲಿ ವ್ಯಕ್ತಪಡಿಸುವ ಸಾಮರ್ಥ್ಯತೆ, ಸೂಕ್ಷ್ಮತೆ ಮತ್ತು ಕರ್ತೃತ್ವ ಶಕ್ತಿ, ಸಾಮಾನ್ಯ ಜ್ಞಾನ ಹಾಗೂ 
ವಿಷಯದಲ್ಲಿನ ಪರಿಜ್ಞಾನ ಹಾಗೂ ಇನ್ನಿತರ ವಿಶೇಷ ಗುಣಗಳನ್ನು ನಿರ್ಧರಿಸುವುದಾಗಿದ್ದು, ಅಭ್ಯರ್ಥಿಗಳು ಅಯಾ ಹುದ್ದೆಗೆ 
ನಿಗದಿಪಡಿಸಿದ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಶೇಕಡವಾರು ಅಂಕಗಳ ಮತ್ತು ಆಯೋಗವು ನಡೆಸುವ ಸಂದರ್ಶನದಲ್ಲಿ ಗಳಿಸಿದ 
ಅಂಕಗಳ ಅರ್ಹತೆಯ ಆಧಾರದ ಮೇಲೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ಆಯ್ಕೆ 
ಮಾಡಲಾಗುವುದು. 

ಸಂದರ್ಶನಕ್ಕೆ ನಿಗದಿಪಡಿಸಲಾದ ಗರಿಷ್ಠ ಅಂಕಗಳು 15 (ಹದಿನೈದು) 

5(2) ತಾಂತ್ರಿಕೇತರ ಹುದ್ದೆಗಳಿಗೆ ನೇಮಕಾತಿ ವಿಧಾನ:- (ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ) 

(1) ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ) (ಸಾಮಾನ್ಯ) 
ನಿಯಮಗಳು 2006ರ ಪ್ರಥಮ ತಿದ್ದುಪಡಿ 2007ರಲ್ಲಿ ನಿರ್ದಿಷ್ಟಪಡಿಸಲಾದಂತೆ, ಆಯೋಗದಿಂದ ಅಧಿಸೂಚಿಸಲಾಗುವ 
ಯಾವುದೇ ತಾಂತ್ರಿಕೇತರ ಹುದ್ದೆಗಳ ಸಂದರ್ಶನಕ್ಕೆ ಅರ್ಹರಾಗಲು ಅಭ್ಯರ್ಥಿಗಳು ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯ ಕನ್ನಡ 
ಪ್ರಥಮ ಭಾಷೆಯ ಮಟ್ಟದ 150 ಅಂಕಗಳಿಗೆ ಪರೀಕ್ಷೆ ನಡೆಸಲಿದ್ದು, ಅದರಲ್ಲಿ ಕನಿಷ್ಠ 50 ಅಂಕಗಳೊಂದಿಗೆ ಕಡ್ಡಾಯವಾಗಿ 
ತೇರ್ಗಡೆ  ಹೊಂದಲೇಬೇಕು. ನಿಗದಿಪಡಿಸಿದ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳು ಸಂದರ್ಶನಕ್ಕೆ 
ಅರ್ಹರಾಗುವುದಿಲ್ಲ ಹಾಗೂ ಈ ಕನ್ನಡ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. 

(2) ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳ ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆಗಳನ್ನು 
ಮಾತ್ರ ಮೌಲ್ಯಮಾಪನ ಮಾಡಲಾಗುವುದು. ಕನ್ನಡ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸದ' ಅಭ್ಯರ್ಥಿಗಳ ಸಾಮಾನ್ಯ 
ಮತ್ತು ನಿರ್ದಿಷ್ಟ ಪತ್ರಿಕೆಯ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ 
ಅಂಕಗಳನ್ನಾಧರಿಸಿ ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನುಸಾರ 15 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು 
ಸಂದರ್ಶನಕ್ಕೆ ಕರೆಯಲಾಗುವುದು. 

(3) ಸಂದರ್ಶನ ನಡೆಸುವ ಉದ್ದೇಶ ಎಂದರೆ ಅಭ್ಯರ್ಥಿಗಳು ಆಯ್ಕೆ ಬಯಸಿದ ಹುದ್ದೆಗೆ ಅವರ ಅರ್ಹತೆ, ವ್ಯಕ್ತಿತ್ವ, 
ಸಂಬಂಧಿತ ವಿಷಯದಲ್ಲಿ ವ್ಯಕ್ತಪಡಿಸುವ ಸಾಮರ್ಥ್ಯತೆ, ಸೂಕ್ಷ್ಮತೆ ಮತ್ತು ಕರ್ತೃತ್ವ ಶಕ್ತಿ, ಸಾಮಾನ್ಯ ಜ್ಞಾನ ಹಾಗೂ 
ವಿಷಯದಲ್ಲಿನ ಪರಿಜ್ಞಾನ ಹಾಗೂ ಇನ್ನಿತರ ವಿಶೇಷ ಗುಣಗಳನ್ನು ನಿರ್ಧರಿಸುವುದಾಗಿದ್ದು, ಅಭ್ಯರ್ಥಿಗಳು ಅಯಾ ಹುದ್ದೆಗೆ 











೨೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ಭಾಗ-೫ 





ನಿಗದಿಪಡಿಸಿದ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಶೇಕಡವಾರು ಅಂಕಗಳ ಮತ್ತು ಆಯೋಗವು ನಡೆಸುವ ಸಂದರ್ಶನದಲ್ಲಿ ಗಳಿಸಿದ 
ಅಂಕಗಳ ಅರ್ಹತೆಯ ಆಧಾರದ ಮೇಲೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ಆಯ್ಕೆ 
ಮಾಡಲಾಗುವುದು. 

ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ : ಸ್ಪರ್ಧಾತ್ಮಕ ಪರೀಕ್ಷೆಯು ಕೆಳಕಂಡ ಎರಡು ಪತ್ರಿಕೆಗಳನ್ನೊಳಗೊಂಡಿದ್ದು 

ವಸ್ತು ನಿಷ್ಠ ಬಹು ಆಯ್ಕೆ (Objective Multiple Choice) ಮಾದರಿಯದಾಗಿರುತ್ತದೆ. 

ಪತ್ರಿಕೆ - 1 (ಸಾಮಾನ್ಯ ಪತ್ರಿಕೆ) (ಆಆ೧ಆ2೩೩ Paper) - 200 ಅಂಕಗಳು - 1/ ಘಂಟೆ 

(ನಿಗದಿತ ವಿದ್ಯಾರ್ಹತೆಯ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ವ್ಯಕ್ತಿಯಿ೦ದ ನಿರೀಕ್ಷಿಸಬಹುದಾದ ಸಾಮಾನ್ಯ 

ಜ್ಞಾನದ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ ಮತ್ತು 

ದಿನನಿತ್ಯ ಗಮನಿಸಬಹುದಾದ ವಿಷಯಗಳು ಹಾಗೂ ಪ್ರಾಯೋಗಿಕ ಜ್ಞಾನವನ್ನು ಒಳಗೊಂಡಿರುತ್ತದೆ) 

ಪತ್ರಿಕೆ ( ನಿರ್ದಿಷ್ಟ ಪತ್ರಿಕೆ) (Specific Paper) - 200 ಅಂಕಗಳು - 2 ಘಂಟೆ 

ತಾಂತ್ರಿಕೇತರ ಹುದ್ದೆಗಳ (Non-Technical Posts) ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಿಸಿದ ಪಠ್ಯಕ್ರಮವನ್ನು 
ಅರ್ಜಿಯ ಜೊತೆಯಲ್ಲಿ ಪ್ರತ್ಯೇಕವಾಗಿ ನೀಡಲಾಗುವುದು, ಅಲ್ಲದೆ ಸದರಿ ಪಠ್ಯಕ್ರಮವನ್ನು ಆಯೋಗದ ವೆಬ್‌ ಸೈಟ್‌ 
"http: //kpsc.kar.nic.in/notification" ನಲ್ಲಿಯೂ ಬಿತ್ತರಿಸಲಾಗಿದೆ. ಪಠ್ಯಕ್ರಮ ದೊರಕದಿದ್ದಲ್ಲಿ 
ವೆಬ್‌ಸೈಟ್‌ನಿಂದ ಡೌನ್‌ ಲೋಡ್‌ ಮಾಡಿಕೊಳ್ಳಬಹುದು. 

ಸೂಚನೆ: ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತದೆ. ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ 
ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ರ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡುವುದು. 
ಟಿಪ್ಪಣಿ:- ಪ್ರಶ್ನೆ ಪತ್ರಿಕೆ ಬಗ್ಗೆ ಯಾವುದೇ ಬಗೆಯ ಆಕ್ಷೇಪಣೆ ಇದ್ದಲ್ಲಿ, ಪರೀಕ್ಷಾ ಕೇಂದ್ರವನ್ನು ಬಿಡುವ ಮೊದಲು ಪರೀಕ್ಷಾ 
ದಿನವೇ ಸಂಬಂಧಿತ ಮೇಲ್ವಿಚಾರಕರ ಮುಖಾಂತರ ಅಭ್ಯರ್ಥಿಯ ಹೆಸರು, ವಿಳಾಸ, ನೋಂದಣಿ ಸಂಖ್ಯೆ 
ಇತ್ಯಾದಿಗಳನ್ನು ನಮೂದಿಸಿರುವ ಲಿಖಿತ ಮನವಿಯನ್ನು ಅಯೋಗಕ್ಕೆ ಸಲ್ಲಿಸಿ ಸ್ವೀಕೃತಿ 
(Acknowledgement) ಪಡೆಯಬೇಕು. ಪರೀಕ್ಷಾ ಕೇಂದ್ರ ಬಿಟ್ಟ ನಂತರ ಕಳುಹಿಸುವ ಯಾವುದೇ 
ಆಕ್ಷೇಪಣೆಯನ್ನು ಮಾನ್ವ ಮಾಡಲಾಗುವುದಿಲ್ಲ. 
ಆಯೋಗವು ನಿಯಮಾನುಸಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡವಾರು ಮತ್ತು 
ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಅರ್ಹತೆಯನ್ನು ಆಧರಿಸಿ ಹಾಗೂ ಕಾಲಕಾಲಕ್ಕೆ ಚಾಲ್ತಿಯಲ್ಲಿರುವ ನಿಯಮಗಳನುಸಾರ 
ಹುದ್ದೆಗಳ ನೇಮಕಾತಿಗಾಗಿ ಇರುವ ಮೀಸಲಾತಿಯನ್ವಯ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ 
ಅಭ್ಯರ್ಥಿಗಳನ್ನು ಅಯ್ಕೆ ಮಾಡುತ್ತದೆ. 
ಸಂದರ್ಶನಕ್ಕೆ ನಿಗದಿಪಡಿಸಿದ ಗರಿಷ್ಠ ಅಂಕಗಳು:- ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಗದಿಪಡಿಸಿದ ಒಟ್ಟು ಅಂಕಗಳ ಶೇಕಡ 
12.5 ಅಂಕಗಳು 
ಸೂಚನೆ:- ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬಗ್ಗೆ (ತಾಂತ್ರಿಕ ಮತ್ತು ತಾಂತ್ರಿಕೇತರ ಹುದ್ದೆಗಳಿಗೆ ಸಂಬಂಧಿಸಿದಂತೆ) 
ಪಠ್ಯಕ್ರಮವನ್ನು ಈ ಮಾಹಿತಿ ಪುಸ್ತಕದ ಕೊನೆಯ ಪುಟದಲ್ಲಿ ನೀಡಲಾಗಿದೆ ಹಾಗೂ ಆಯೋಗದ ವೆಬ್‌ ಸೈಟ್‌ 
"http: //kpsc.kar.nic.in/notification" ನಲ್ಲಿಯೂ ಬಿತ್ತರಿಸಲಾಗಿದೆ. 

6. ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ:- 

6.1 ಶೈಕ್ಷಣಿಕ ವಿದ್ಯಾರ್ಹತೆ:- ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ 
ಆಯಾ ಹುದ್ದೆಯ ಮುಂದೆ ಸೂಚಿಸಿರುವ ಕನಿಷ್ಠ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. ನಿಗದಿಪಡಿಸಿರುವ 
ವಿದ್ಯಾರ್ಹತೆಯನ್ನು ಹೊಂದದೆ ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿದ್ದರೂ ಸಹ ಪರಿಗಣಿಸಲಾಗುವುದಿಲ್ಲ. 

6.2 ವಯೋಮಿತಿ:- ಅನುಸೂಚಿಯಲ್ಲಿ ಆಯಾ ಹುದ್ದೆಯ ಮುಂದೆ ಸೂಚಿಸಿದಂತೆ, ಅರ್ಜಿಗಳನ್ನು ಸ್ವೀಕರಿಸಲು 
ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ನಿಗದಿತ ಗರಿಷ್ಠ 
ವಯೋಮಿತಿಯನ್ನು ಮೀರಿರಬಾರದು. 

ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ 
ಹೆಚ್ಚಿಸಲಾಗುವುದು. 




















ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ೨೨೪೫ 





(ಅ) ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ 
ಅಧಿನಿಯಮ ಅಥವಾ ಕೇ೦ದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ 
ಅಧಿನಿಯಮದ ಮೂಲಕ ಸ್ಥಾಪನೆಗೊ೦ಡು ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ 
ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ ಗರಿಷ್ಠ ವಯೋಮಿತಿಯನ್ನು ಅವನು/ಅವಳು ಎಷ್ಟು ವರ್ಷಗಳ ಅವಧಿಗೆ 
ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ 
ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 

(ಆ) ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಅವನು ಕೇಂದ ಸಶಸ್ತ್ರ ದಳದಲ್ಲಿ ಎಷ್ಟು ವರ್ಷ ಸೇವೆ 
ಸಲ್ಲಿಸಿರುವನೋ ಅಷ್ಟು ವರ್ಷಗಳಿಗೆ ಮೂರು ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. (ಈ 
ಉಪ ಕಂಡಿಕೆಗೆ ಸಂಬಂಧಿಸಿದ ವಿವರಣೆಗಳಿಗೆ ಕರ್ನಾಟಕ ನಾಗರೀಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಗಳು 
1977ರ ನಿಯಮಗಳು 2 ಮತ್ತು 9 ರನ್ವಯ ಅರ್ಥೈಸಿಕೊಳ್ಳುವುದು) 

(ಇ) ಅಭ್ಯರ್ಥಿಗಳು ನ್ಯಾಷನಲ್‌ ಕ್ಕಾಡೆಟ್‌ ಕೋರ್‌ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ 
ಬಿಡುಗಡೆಯಾಗಿರುವ ವ್ಯಕ್ತಿಯಾಗಿದ್ದರೆ ಅಂಥ ಕ್ಯಾಡೆಟ್‌ ಪರಿವೀಕ್ಷನಾಗಿ ಅವನು ಸೇವೆ ಸಲ್ಲಿಸಿದಷ್ಟು ವರ್ಷಗಳು. 

(ಈ) ಅಭ್ಯರ್ಥಿಯು ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ 
ನೇಮಕಗೊಂಡ ಗ್ರಾಮ ಸಮೂಹ ಪರಿಶೀಲಿಕನಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ ಹಿಂದೆ ಇದ್ದ ಪಕ್ಷದಲ್ಲಿ ಅವನು / 
ಅವಳು ಅಂತಹ ಗ್ರಾಮ ಪರಿಶೀಲಿಕನಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳು. 

(ಉ) ಅಭ್ಯರ್ಥಿಯು ಅಂಗವಿಕಲನಾಗಿದ್ದರೆ 10 ವರ್ಷಗಳು 

(ಊ) ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು 
ಹೊಂದಿದ್ದರೆ ಅಥವಾ ಹಿಂದೆ ಹೊಂದಿದ್ದ ಪಕ್ಷದಲ್ಲಿ ಗರಿಷ್ಠ ವಯೋಮಿತಿಯನ್ನು ಅವನು/ಅವಳು ಎಷ್ಟು ವರ್ಷಗಳ ಅವಧಿಗೆ ಆ 
ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 5 ವರ್ಷಗಳ ಅವಧಿ 
ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 

(ಯ) ಅಭ್ಯರ್ಥಿಯು ವಿಧವೆಯಾಗಿದ್ದಲ್ಲಿ 10 ವರ್ಷಗಳು. 

(ಯು) ಅಭ್ಯರ್ಥಿಯು ಜೀತ ಕಾರ್ಮಿಕನಾಗಿದ್ದ ಪಕ್ಷದಲ್ಲಿ 10 ವರ್ಷಗಳು. 

ಉಪ ಕಂಡಿಕೆ 6.2.(ಯು) ರ ಮೇರೆಗೆ ವಯೋಮಿತಿಯ ಸಡಿಲಿಕೆಯನ್ನು ಕೋರುವ ಅಭ್ಯರ್ಥಿಯು ಜೀತ 
ಕಾರ್ಮಿಕನಾಗಿದ್ದು, ಸದರಿ ಅಧಿನಿಯಮ ಅಥವಾ 1957ರ ಕರ್ನಾಟಕ ಜೀತ ಕಾರ್ಮಿಕ ಪದ್ಧತಿ (ರದ್ದಿಯಾತಿ) ಆದೇಶದ 
ಮೇರೆಗೆ ಜೀತ ಸಾಲವನ್ನು ಸಂದಾಯ ಮಾಡುವ ಹೊಣೆಯಿಂದ ಬಿಡುಗಡೆಯಾಗಿದ್ದಾನೆಂದು ಪ್ರಮಾಣ ಪತ್ರವನ್ನು ಜಿಲ್ಲಾ 
ಮ್ಯಾಜಿಸ್ಟೇಟ್‌ರಿಂದ ಪಡೆದು ಅರ್ಜಿಯೊಂದಿಗೆ ಲಗತ್ತಿಸಬೇಕು. 

7. ಜಾತಿ / ಮೀಸಲಾತಿ ಪಮಾಣ ಪತ್ರಗಳು :- 

ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು:- 

ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ "ಡ' ರಲ್ಲಿ 

ಆ) ಪ್ರವರ್ಗ-1 ಕೈ ಸೇರಿದ ಅಭ್ಯರ್ಥಿಗಳು ನಮೂನೆ "ಇ ರಲ್ಲಿ 

ಇ) ಪ್ರವರ್ಗ-2ಎ, 2ಬಿ, 3ಎ ಮತ್ತು 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ನಮೂನೆ "ಎಫ್‌' ರಲ್ಲಿ ಅರ್ಜಿ 
ಸಲ್ಲಿಸುವ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಿತ ತಹಸೀಲ್ದಾರ್‌ರವರಿಂದ ಪಡೆದು 
ಅದರ ಒಂದು ಘೋಟೋ ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು 
ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ನಿಯಮಾನುಸಾರ ಸಾಮಾನ್ಯ ಅರ್ಹತೆಯಡಿಯಲ್ಲಿ ಪರಿಗಣಿಸಲಾಗುವುದು. (ಈ 
ಪ್ರಮಾಣ ಪತ್ರಗಳ ನಮೂನೆಗಳನ್ನು ಮಾಹಿತಿ ಪುಸ್ತಕದಲ್ಲಿ ತೋರಿಸಲಾಗಿದೆ. ಈ ನಮೂನೆಗಳನ್ನು ಹೊರತುಪಡಿಸಿ ಇತರೆ 
ಯಾವುದೇ ನಮೂನೆಗಳಲ್ಲಿ ಸಲ್ಲಿಸಲ್ಪಡುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು) 

8. ಗ್ರಾಮೀಣ ಅಭ್ಯರ್ಥಿ 

ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ. 08 ಸೆನೆನಿ 2001 ದಿನಾಂಕ 13-02-2001 ರನ್ವಯ ಗ್ರಾಮೀಣ 
ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳ ರೀತ್ಯಾ 1 ರಿಂದ 10ನೇ ತರಗತಿಯವರೆಗೆ 





೨೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ಭಾಗ-೫ 





ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರುವವರು ಈ ಮೀಸಲಾತಿಯನ್ನು 
ಪಡೆಯಲು ಅರ್ಹರು. ಗ್ರಾಮೀಣ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳನ್ನು ಕ್ಷೇಮ್‌ ಮಾಡುವ ಸಾಮಾನ್ಯ ಅರ್ಹತೆಯ 
ಅಭ್ಯರ್ಥಿಗಳು ನಮೂನೆ-2ನ್ನು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜುವಿನೊಂದಿಗೆ ಹಾಗೂ ಈ ಪ್ರಮಾಣ 
ಪತ್ರವಲ್ಲದೇ ಮೇಲುಸ್ಥರಕ್ಕೆ ಸೇರಿಲ್ಲದಿರುವ ಬಗ್ಗೆ ನಮೂನೆ-1 ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ 
ತಹಶೀಲ್ಬಾರ್‌ರವರಿಂದ ಪಡೆದು ಅದರ ಒಂದು ಘೋಟೋ ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು ಅಂತೆಯೇ 
ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ, 2ಬಿ, 3ಎ, 3ಬಿ 
ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ ಮೀಸಲಾತಿಯ ಪ್ರಮಾಣ ಪತ್ರವ'ನ್ನು ನಮೂನೆ-2ರಲ್ಲಿ 
ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜು ಪಡೆದು ಅದರ ಒಂದು ಘೋಟೋ ಪ್ರತಿಯನ್ನು ಅರ್ಜಿಯೊಂದಿಗೆ 
ಲಗತ್ತಿಸತಕ್ಕದ್ದು (ಇತರೆ ನಮೂನೆಗಳಲ್ಲಿ ಸಲ್ಲಿಸಲ್ಲಡುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು ಹಾಗೂ 
ಅಂತಹವರು ಗ್ರಾಮೀಣ ಮೀಸಲಾತಿಗೆ ಅನರ್ಹರಾಗುತ್ತಾರೆ) (ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಮಾಹಿತಿ ಪುಸ್ತಕದಲ್ಲಿ 
ತೋರಿಸಲಾಗಿದೆ) 

9. ಕನ್ನಡ ಮಾಧ್ಯಮ ಅಭ್ಯರ್ಥಿ 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ 71 ಸೆನೆನಿ 2001 ದಿನಾಂಕ 24-10-2002 ರನ್ವಯ ಕನ್ನಡ ಮಾಧ್ಯಮದ 
ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳನ್ನು ಕ್ಷೇಮು ಮಾಡುವ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ 
ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ 
ಹಾಗೂ ಮೊಹರು ಪಡೆದ ಪ್ರಮಾಣ ಪತ್ರದ ಒಂದು ಘೋಟೋ ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು (ಈ ಪ್ರಮಾಣ 
ಪತ್ರದ ನಮೂನೆಯನ್ನು ಮಾಹಿತಿ ಪುಸ್ತಕದಲ್ಲಿ ತೋರಿಸಲಾಗಿದೆ). 

10. ಅಂಗವಿಕಲ ಅಭ್ಯರ್ಥಿ 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 50 ಎಸ್‌ಆರ್‌ಆರ್‌ 2000 ದಿನಾಂಕ 03-09-2005 ರಲ್ಲಿ ರಾಜ್ಯ 
ಸಿವಿಲ್‌ ಸೇವೆಗಳ ಸಮೂಹ-'ಎ' ಮತ್ತು 'ಬಿ' ಗುಂಪಿನ ಹುದ್ದೆಗಳಿಗೆ ಶೇಕಡ 3 ರಷ್ಟು (ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಡಿಪಿಎಆರ್‌ 104 ಎಸ್‌ಆರ್‌ಆರ್‌ 2005 ದಿನಾಂಕ 13-09-2005ರ ಅನುಸೂಚಿಯಡಿ ಸೇರ್ಪಡೆ ಮಾಡಲಾಗಿರುವ 
ಇಲಾಖೆಗಳು) ಮತ್ತು ಸಮೂಹ "ಸಿ' ಗುಂಪಿನ ಹುದ್ದೆಗಳಿಗೆ ಶೇಕಡ 5 ರಷ್ಟು (ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 
52 ಎಸ್‌ಆರ್‌ಆರ್‌ 99 ದಿನಾ೦ಕ 29-11-2002ರ ಅನುಸೂಚಿಯಡಿ ಸೇರ್ಪಡಿಸಲಾಗಿರುವ ಇಲಾಖೆಗಳು) ಹುದ್ದೆಗಳನ್ನು 
ಅಂಗವಿಕಲರಿಗೆ ಮೀಸಲಾತಿ ಕಲ್ಪಿಸಿದ್ದು, ಇದರನ್ವಯ ಶೇಕಡ 40 ಕ್ಕಿಂತ ಕಡಿಮೆ ಇಲ್ಲದಂತಹ ಅಂಗವಿಕಲತೆಯುಳ್ಳ 
ಅಭ್ಯರ್ಥಿಗಳು ಮಾತ್ರ ಈ ಮೀಸಲಾತಿಯನ್ನು ಕೋರಲು ಅರ್ಹರು. ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಸಿಆಸುಇ 115 
ಸೆನೆನಿ 2005 ದಿನಾಂಕ 19-11-2005ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ ಅಂಗವಿಕಲತೆ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ 
ಮಂಡಳಿಯಿಂದ ಪಡೆದ ಪ್ರಮಾಣ ಪತ್ರದ ಒಂದು ಫೋಟೋ ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. ಇತರೆ 
ಯಾವುದೇ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಪಡೆಯಲಾಗಿರುವ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲು ಬರುವುದಿಲ್ಲ. (ಈ 
ಪ್ರಮಾಣ ಪತ್ರದ ನಮೂನೆಯನ್ನು ಮಾಹಿತಿ ಪುಸ್ತಕದಲ್ಲಿ ತೋರಿಸಲಾಗಿದೆ) 

11. ಯೋಜನೆಗಳಿಂದ ನಿರಾಶ್ರಿತ ಅಭ್ಯರ್ಥಿ 

ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 23 ಸೆನೆನಿ 99 ದಿನಾಂಕ 23-11-2000 ರನ್ವಯ ಯೋಜನೆಗಳಿಂದ 

ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳನ್ನು (ಗ್ರೂಪ್‌ "ಸಿ' ಹುದ್ದೆಗಳಿಗೆ ಮಾತ್ರ) ಕ್ಷೇಮು 
ಮಾಡುವ ಅಭ್ಯರ್ಥಿಗಳು ಸಂಬಂಧಿಸಿದ ತಹಶೀಲ್ದಾರ್‌ರವರು ನೀಡಿದ ಪ್ರಮಾಣ ಪತ್ರದ ಒಂದು ಘೋಟೋ ಪ್ರತಿಯನ್ನು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. (ಈ ಪ್ರಮಾಣ ಪತ್ರದ ನಮೂನೆಯನ್ನು ಮಾಹಿತಿ ಪುಸ್ತಕದಲ್ಲಿ ತೋರಿಸಲಾಗಿದೆ). 

12. ದೇಹ ದಾರ್ಡ್ಯತೆ 

ನೇಮಕಾತಿ ನಿಯಮಗಳಲ್ಲಿ ಯಾವುದೇ ಹುದ್ದೆಗೆ ದೇಹದಾರ್ಡ್ಯತೆ ನಿಗದಿಪಡಿಸಿದ್ದ'ಲ್ಲಿ ಅಂತಹ ಹುದ್ದೆಗೆ ಅರ್ಜಿ 
ಸಲ್ಲಿಸುವ ಅಭ್ಯರ್ಥಿಗಳು ನಿಯಮಾನುಸಾರ ನಿಗದಿಪಡಿಸಿದ ದೇಹದಾರ್ಡ್ಯತೆಯನ್ನು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕಕ್ಕೆ ಹೊಂದಿರಬೇಕು ಮತ್ತು ದೇಹದಾರ್ಡ್ಯತೆಯ ಪ್ರಮಾಣ ಪತ್ರವನ್ನು ಸಹಾಯಕ ಶಸ್ತ್ರಚಿಕಿತ್ಸಕ ಹುದ್ದೆಯ 
ಶ್ರೇಣಿಗಿಂತ ಕಡಿಮೆಯಿಲ್ಲದ ವೈದ್ಯಾಧಿಕಾರಿಯಿ೦ದ ಪಡೆದು ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. 














ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ೨೨೪೭ 





13. ಸಂದರ್ಶನ / ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆ೦ಗಳೂರು ಕೇ೦ದ್ರದಲ್ಲಿ ಹಾಗೂ ಆಯೋಗವು ನಿಗದಿಪಡಿಸಿರುವ 
ಇತರೆ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಅಭ್ಯರ್ಥಿಗಳು ಅರ್ಜಿ ನಮೂನೆಯಲ್ಲಿ ಅವರು ಕನ್ನಡ ಕಡ್ಡಾಯ 
ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸುವ ವಿಭಾಗೀಯ ಕೇಂದ್ರವನ್ನು ನಮೂದಿಸತಕ್ಕದ್ದು. ಪರೀಕ್ಷಾ ಕೇಂದ್ರವನ್ನು ನಿಗದಿಪಡಿಸುವುದು 
ಆಯೋಗದ ಅಂತಿಮ ತೀರ್ಮಾನವಾಗಿರುತ್ತದೆ. ಸಂದರ್ಶನ / ಪರೀಕ್ಷೆಗಳ ದಿನಾಂಕವನ್ನು ಮುಂದೆ ಜಾಹೀರಾತು 
ಪಡಿಸಲಾಗುವುದು ಹಾಗೂ ಆಯೋಗದ ವೆಬ್‌ ಸೈಟ್‌ "http: //kpsc.kar.nic.in/notification" 
ನಲ್ಲಿಯೂ ಬಿತ್ತರಿಸಲಾಗುವುದು. 

14. ನಿಗದಿತ ಶುಲ್ಕ- ಶುಲ್ಕ ಪಾವತಿ ಮಾಡುವ ರೀತಿ ಹಾಗೂ ಭರ್ತಿ ಮಾಡಿದ ಅರ್ಜಿ ಸಲ್ಲಿಸಬೇಕಾದ ಸ್ಥಳದ 
ವಿವರ :- 

14.1 ಸಾಮಾನ್ಯ ಅರ್ಹತೆ, ಪ್ರವರ್ಗ 2(ಎ), ಪ್ರವರ್ಗ-2(ಬಿ), ಪ್ರವರ್ಗ-3(ಎ), ಪ್ರವರ್ಗ-3(ಬಿ) ನ ಅಭ್ಯರ್ಥಿಗಳಿಗೆ 

ರೂ. 300/- 

14.2 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1 ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸಂದರ್ಶನದಲ್ಲಿ ಪಡೆದ 
ಅಂಕಗಳ ಪೂರೈಕೆಗಾಗಿ ಶುಲ್ಕ ರೂ. 100/-ನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು. 

14.3 ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿಗಳನ್ನು ಇದೇ ಅಧಿಸೂಚನೆಯ ಕಂಡಿಕೆ 3 ರಲ್ಲಿ ಸೂಚಿಸಿರುವ 
ಆಯೋಗದ / ಅಂಚೆ ಕಛೇರಿಗಳಲ್ಲಿ ಮೇಲೆ ತಿಳಿಸಿರುವ ಶುಲ್ಕವನ್ನು ನಗದಾಗಿ ಪಾವತಿಸಿ ಅರ್ಜಿಗಳನ್ನು 
ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಖುದ್ದಾಗಿ ಸಲ್ಲಿಸತಕ್ಕದ್ದು. ನಂತರ ಬರುವ 
ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಅಂಚೆ ಮೂಲಕ ಸಲ್ಲಿಸಲು 
ಅವಕಾಶವಿರುವುದಿಲ್ಲ. 

14.4 ಯಾವುದೇ ಅಭ್ಯರ್ಥಿಗಳು ಮೇಲೆ ತಿಳಿಸಿರುವ ಶುಲ್ಕವನ್ನು ಪಾವತಿಸದಿದ್ದಲ್ಲಿ ಅಂತಹವರ ಅರ್ಜಿಗಳನ್ನು 
ತಿರಸ್ಕರಿಸಲಾಗುವುದು. 

15. ಪ್ರಾಮುಖ್ಯವಾದ ಸೂಚನೆಗಳು 

ಅಭ್ಯರ್ಥಿಗಳು ಕೆಳಕಂಡ ಪ್ರಮಾಣ ಪತ್ರಗಳ ಒಂದು ಘೋಟೋ ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು. 
ಕೊನೆಯ ದಿನಾಂಕದ ನಂತರ ಸಲ್ಲಿಸಲಾದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಭ್ಯರ್ಥಿಗಳು 
ಅರ್ಜಿಯೊಂದಿಗೆ ದೃಢೀಕರಿಸಿದ ಪ್ರಮಾಣ ಪತ್ರಗಳನ್ನು ಲಗತ್ತಿಸಿದ ಬಗ್ಗೆ ಅರ್ಜಿಯೊಂದಿಗೆ ಸ್ಟೀಕೃತಿ ಪತ್ರದಲ್ಲಿ (ದ್ವಿಪ್ರತಿಯಲ್ಲಿ) 
ನೀಡಲಾಗಿರುವ ಕ್ರಮಸಂಖ್ಯೆಗಳ ಪಕ್ಕದಲ್ಲಿರುವ ಬಾಕ್ಸ್‌ನಲ್ಲಿ “ಲಗತ್ತಿಸಿದೆ” ಎಂಬುದಾಗಿಯೂ ಹಾಗೂ ಕೇಳಿರುವ ಯಾವುದೇ 


ಪ್ರಮಾಣ ಪತ್ರವನ್ನು ಲಗತ್ತಿಸದೇ ಇದ್ದಲ್ಲಿ “ಲ 
1) ಹುದ್ದೆಗೆ ನಿಗದಿಪಡಿಸಿದ ಶುಲ್ಕ 
2) ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ /ಸೆಮಿಸ್ಪರ್‌ಗಳ ಅಂಕಪಟ್ಟಿಗಳು ಹಾಗೂ 


ಘಟಿಕೋತ್ಸವದ ಪ್ರಮಾಣ ಪತ್ರಗಳು /ಗ್ರೇಡ್‌ನ್ನು ಶೇಕಡವಾರು ಅಂಕಗಳಿಗೆ ಪರಿವರ್ತಿಸಿದ ಪ್ರಮಾಣ ಪತ್ರ 


ಮು 


3) ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ 





ಗತ್ತಿಸಿಲ್ಲ” ಎಂಬುದಾಗಿ ಸ್ಪಷ್ಟವಾಗಿ ಬರೆಯತಕ್ಕದ್ದು. 


ಪು 


/ವರ್ಗಾವಣೆ ಪ್ರಮಾಣ ಪತ್ರ / ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ದತ ಭಾಗ. 

4) ಹುದ್ದೆಗೆ ಅನುಭವ / ತರಬೇತಿ ನಿಗದಿಪಡಿಸಿದ್ದಲ್ಲಿ ಅದರ ಪ್ರಮಾಣ ಪತ್ರಗಳು 

5) ಸೈನಿಕ ಸೇವೆಯಿಂದ ಬಿಡುಗಡೆಯಾದ / ಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ ಪತ್ರ (ಮಾಜಿ ಸೈನಿಕ 
ಮೀಸಲಾತಿ ಕೋರಿದ್ದಲ್ಲಿ) 

6) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ, ಮತ್ತು ಪ್ರವರ್ಗ- 
3ಬಿಗಳ ಮೀಸಲಾತಿ ಪ್ರಮಾಣ ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ (ಮೀಸಲಾತಿ ಕೋರಿದ್ದಲ್ಲಿ) 

7) ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-1 ಮತ್ತು 2ರಲ್ಲಿ (ಮೀಸಲಾತಿ ಕೋರಿದ್ದಲ್ಲಿ) 

8) ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 

9) ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 

10) ಯೋಜನೆಗಳಿಂದ ನಿರಾಶ್ರಿತರಾದ ಅಭ್ಯರ್ಥಿಯ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 


೨೨೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ಭಾಗ-೫ 





ವಿಳಾಸ 


1) ಹೌಸ್‌ಮೆನ್‌ಷಿಪ್‌ / ಇಂಟರ್ನ್‌ಷಿಪ್‌ ಪೂರ್ಣಗೊಳಿಸಿದ ಪ್ರಮಾಣಪತ್ರ (ನಿಗದಿಪಡಿಸಿದಲ್ಲಿ) 

12) ರ್ಯಾಂಕ್‌ ಪ್ರಮಾಣ ಪತ್ರ (ನಿಗದಿಪಡಿಸಿದಲ್ಲಿ) 

13) ದೇಹ ದಾರ್ಡ್ಯತೆಯ ಪ್ರಮಾಣ ಪತ್ರ (ನಿಗದಿಪಡಿಸಿದಲ್ಲಿ) 

14) ಎನ್‌.ಇ.ಟಿ. /ಎಸ್‌.ಎಲ್‌.ಇ.ಟಿ.  /ಸಿ.ಎಸ್‌.ಐ.ಆರ್‌ /ಎಂ.ಫಿಲ್‌/ಪಿ.ಹೆಚ್‌.ಡಿ./ಗೇಟ್‌ ಪ್ರಮಾಣ ಪತ್ರ 
(ನಿಗದಿಪಡಿಸಿದಲ್ಲಿ) 

(ಮೇಲಿನ ಕ್ರಮ ಸಂಖ್ಯೆ 6, 7, 8, 9 ಮತ್ತು 10 ರ ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಮಾಹಿತಿ 

ಪುಸ್ತಕದಲ್ಲಿ ತೋರಿಸಲಾಗಿದೆ. ನಿಗದಿಪಡಿಸಿದ ನಮೂನೆಗಳಲ್ಲಿ ಮೀಸಲಾತಿಯನ್ನು ಕೋರದೇ ಇತರೆ ನಮೂನೆಗಳಲ್ಲಿ 

ಕೋರಿದ್ದಲ್ಲಿ ಮೀಸಲಾತಿಯನ್ನು ತಿರಸ್ಕರಿಸಲಾಗುವುದು). 

16. ಆಯೋಗದೊಡನೆ ಪತ್ರ ವ್ಯವಹಾರ: 

ಆಯೋಗವು ಅಭ್ಯರ್ಥಿಕೆಯ ವಿಚಾರದಲ್ಲಿ ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ಯು ನಡೆಸುವುದಿಲ್ಲ. 

ಬದಲಾವಣೆ ಇದ್ದಲ್ಲಿ ಅಭ್ಯರ್ಥಿಗಳು ಲಿಖಿತ ಮೂಲಕ ಆಯೋಗದ ಗಮನಕ್ಕೆ ತರತಕ್ಕದ್ದು. ಈ ವಿಳಾಸ 





ಬದಲಾವಣೆಯನ್ನು ಪರಿಗಣಿಸಲು ಆಯೋಗವು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ಆಯೋಗವು ಯಾವುದೇ 
ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. 


ಅಭ್ಯರ್ಥಿಗಳು ಆಯೋಗದೊಡನೆ ಸಂಪರ್ಕಿಸಬೇಕಾದ ಸಂದರ್ಭದಲ್ಲಿ ತಮ್ಮ ಮನವಿಯಲ್ಲಿ ಕೆಳಕಂಡ ಮಾಹಿತಿಗಳನ್ನು 

ಒಳೆಗೊಂಡಿರಬೇಕು:- 

(1) ಹುದ್ದೆಯ ಹೆಸರು 

(1) ಅಭ್ಯರ್ಥಿಯ ಪೂರ್ಣ ಹೆಸರು (ಬಿಡಿ ಅಕ್ಷರಗಳಲ್ಲಿ) 

(111) ಅರ್ಜಿಯಲ್ಲಿ ನಮೂದಿಸಿರುವ ಅಂಚೆ ವಿಳಾಸ 

17. ಇತರೆ ಸೂಚನೆಗಳು:- 

(1 ಅಭ್ಯರ್ಥಿಗಳು ತಮ್ಮ ಮಾಹಿತಿಗಾಗಿ ಭರ್ತಿ ಮಾಡಿ ಸಲ್ಲಿಸಿದ ಅರ್ಜಿಯ ಒಂದು ಫೋಟೋ ಪ್ರತಿಯನ್ನು 
ತಮ್ಮೊಂದಿಗೆ ಇಟ್ಟುಕೊಳ್ಳಲು ಸೂಚಿಸಿದೆ. 

(2) ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ಅವರುಗಳ ನೇಮಕಾತಿ ಪ್ರಾಧಿಕಾರಿಗಳಿಂದ ದೃಢೀಕರಿಸಿ 
ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಸಲ್ಲಿಸತಕ್ಕದ್ದು. ಕೊನೆಯ ದಿನಾಂಕದ ನಂತರ ಸ್ವೀಕರಿಸಿದ 
ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

(3) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ 
ಆ ದಿನಾಂಕದ ಮಾರನೆಯ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

18. ದುರ್ನಡತೆ:- ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 





ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ 
ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಸಂದರ್ಶನದಲ್ಲಿ ಅನುಚಿತ 
ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಅನುಸರಿಸಲು ಪ್ರಯತ್ನಿಸಿರುವನೆಂದು ಅಥವಾ ಅವರ ನೇಮಕಾತಿಯ 
ಸಂಬಂಧದಲ್ಲಿ ಯಾವುದೇ ಇತರ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ ಅವನು / 


ಅವಳು 


ಸ್ವತ: ಕ್ರಿಮಿನಲ್‌ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ, ಹುದ್ದೆಯ ಸಂದರ್ಶನದಿಂದ / 


ಅಯ್ಕೆಯಿಂದ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 


ಕಾರ್ಯದರ್ಶಿ, 
ಕರ್ನಾಟಕ ಲೋಕ ಸೇವಾ ಆಯೋಗ. 





ಭಾಗ-೫ 
































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ೨೨೪೯ 
ಅನುಸೂಚಿ 
ಅಧಿಸೂಚನೆ ಸಂಖ್ಯೆ: ಪಿಎಸ್‌ಸಿ 1 ಆರ್‌ಅಬ-3/2೦೦7 ದಿನಾ೦ಕ: ೦೨-11-2೦೦7 
ಭರ್ತಿ ಮಾಡಿದ ಅರ್ಜಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕ: 12-12-2೦೦7 
ಹುದ್ದೆಗಳ ಇಲಾಖೆಯ ಹೆಸರು ವಯೋಮಿತಿ 
ಅನುಕ್ರಮ ಹುದ್ದೆಯ ಪದನಾಮ ಮತ್ತು | ವೇತನ ಶ್ರೇಣಿ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ (ವಯಸ್ಸು ಹುದ್ದೆಗಳ ವರ್ಗೀಕರಣ 
ಸಂಖ್ಯೆ ಸಂಖ್ಯೆ ವರ್ಷಗಳಲ್ಲು 
(1) (2) (3) (4) (5) (6) 
ಗ್ರೂಪ್‌ - "ಬಿ' ತಾಂತ್ರಿಕ ಹುದ್ದೆಗಳು 
3158-3160 | ಕಾರ್ಹಾನೆಗಳ ಮತ್ತು ರೂ: 11400- | Must be holder of a Degree | ಕನಿಷ್ಠ - 18 ಪ್ರವರ್ಗ-2ಎ(ಮಹಿಳೆ) - 01 ಹುದೆ 
ಬಾಯ್ಲರುಗಳ ಇಲಾಖೆ 21600 | 1೧ Mechanical Engineering ಗರಿಷ್ಠ - 33 ಸಾಮಾನ್ಯ ಅರ್ಹತೆ(ಜತರೆ) - 01 ಹುದ್ದೆ 
ಯಲ್ಲಿ ಕಾರ್ಬಾನೆಗಳ of a University ಪ್ರ2ಎ (ಗ್ರಾಮೀಣ)- 01 ಹುದ್ದೆ 
ಸಹಾಯಕ ನಿರ್ದೇಶಕರ 03 established by Law in ಪ್ರ 2ಬಿ|36 
ಹುದ್ದೆಗಳು India or an equivalent ಪ್ರ 3ಎ 
Asst.Director of qualification. ಪ್ರ 3ಜಿ 
Factories 
- 03 posts ಪ.ಜಾ 
ಪ.ಪಂ 38 
ಪ್ರ1 
3161-3163 ಕಾರ್ಬಾನೆಗಳ ಮತ್ತು ರೂ: 11400- | Must be holder of a Degree | -ಮೇಲಿನಂತೆ - ಪ.ಪಂ.(ಇತರೆ) - 01 ಹುದ್ದೆ 
ಬಾಯ್ಲರುಗಳ ಇಲಾಖೆ 21600 | in Mechanical Engineering ಪ್ರವರ್ಗ-1(ಇತರೆ) - 01 ಹುದ್ದೆ 
ಯಲ್ಲಿ ಬಾಯ್ದರುಗಳ of a University ಸಾಮಾನ್ಯ ಅರ್ಹತೆ(ಮಹಿಳೆ) - 01 ಹುದ್ದೆ 
ಸಹಾಯಕ ನಿರ್ದೇಶಕರ 03 established by Law in 
ಹುದ್ದೆಗಳು India or an equivalent 
Asst.Director of qualification. 
Boilers 
- 03 posts 
3164-3193 | ಮುಖ್ಯ ವಿದ್ಯುತ್‌ ರೂ. 11400- | Must be a holder of 
ಪರಿವೀಕ್ಷಣಾಲಯದಲ್ಲಿ 21600 | degree in Flectrical] ಕನಿಷ್ಠ - 18 ಮೀಸಲಾತಿ | ಇ | ಮ ಇ | ಮಾಸ್ಯೆ | ಕಮಾಅ| ಒಟ್ಟು 
30 ಸಹಾಯಕ ವಿದ್ಯುತ್‌ Engineering /Electrical & ಗರಿಷ್ಠ — 33 ಪ.ಜಾ. 02 01 01 — — 04 
ಪರಿವೀಕ್ಷಕರ ಹುದ್ದೆಗಳು Electronics Engineering or ಪ.ಪಂ. ಜ್ರ 01 ಜು ವ ತ 01 
Assistant possess equivalent ಪ್ರ2ಎ ಪ1 = 01 ಸ ಪ 2 01 
Electrical qualification. ಪ್ರ 2ಬಿ ಪ್ರ2(ಎ) 02 01 02 AE 05 
Inspector ಪ್ರ3ಎ ಪ್ರ2(ಬಿ) | - 01 pF | ತ 01 
ಹ ಯ ಫ್ರಿ ge. | - [01 |- | - ದ 01 
ತಿ ಪ್ರ3ಬಿ) | 0 | 01 | | = 02 
ಸ ಟ್ಟ ಸಾ.ಅ. | 05 | 04 | 0 | 02 0 15 
ಈ ಒಟ್ಟು 10 11 06 02 01 30 

















೨೨೫೦ 



































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ಭಾಗ-೫ 
(1) (2) (3) (4) (5) (6) 
3194-3205 ಕೈಮಗ್ಗ ಮತ್ತು ಜವಳಿ ರೂ : 12000 | Must be holder of B.Sc -ಮೇಲಿನಂತೆ - ನಾವಾ ವ ಷಾ ಣ್ರಾ ನ್ಯಾ 
ಇಲಾಖೆಯಲ್ಲಿನ 12 -22650 (Textiles) or B.Tech. or ಹ T ಗ ~ 7 
ME EE any equivalent degree in ವಾ a — — ಡೆ 
Textiles. 
ಹುದ್ದೆಗಳು ಪ್ರ! 01 - - ೫ 
Assistant ಪ್ರ2(ಎ) 01 ದ ದ 01 
Director ಪ್ರ2(ಬಿ) 01 ದ — 01 
- 12 posts ಸಾ.ಅ. 02 02 02 06 
ಒಟ್ಟು 07 03 02 12 
3206-3210 ಕೈಮಗ ಮತು ಜವಳಿ ರೂ : 10800 | Must be holder of degree -ಮೇಲಿನಂತೆ - 
ಭಲ ಕಯ ಈ ಸ ಮುಸತT ಇ ಜ್‌ 
ಇಲಾಖೆಯಲ್ಲಿನ 05 ಜವಳಿ -20025 | in Textiles _ ಘು 
ಪವರ್ಧನಾಧಿಕಾರಿ i.e.B.Sc(Textiles) ಪ.ಜಾ. 01 01 
ತ or B.Tech. or possess any ಪ.ಪಂ. 01 — 01 
ಹುದ್ದೆಗಳು equivalent degree in ಪ.1 01 ಡ್‌ 01 
ನ Textiles. ಸಾ. oI or ೫ 
Promotional 
Officer - 05 ಒಟ್ಟು 04 01 05 
posts 
321323 | ಗಣಿ ಮತ್ತು ಭೂವಿಜ್ಞಾನ ರೂ. 11400 | ಭೂವಿಜ್ಞಾನದಲ್ಲಿ ಅಥವಾ ಅನಯಿಕ ಕನಿಷ್ಠ - 18 
ಖೆಯಲ್ಲಿ ಈ ಭೂಗರ್ಭ ಸದಲಿ ಪ್ಲೆ ಡ್‌ ಜಿಯಾಲಜಿ ಗರಿಷ್ಠ - 33 ಟಕ ಜಯ ಕೆ ಮಜ ಜಿ ಜಯ ier 
ರಾವ. 721600 | ಗವ (ಅಫ್ಲೈ ಏಜ) ಳು ವಜಾ. 0 | 0 0 ಡ್‌ or 06 
ಭೂವಿಜ್ಞಾನಿಯ ಸ್ನಾತಕೋತ್ತರ ಪದವಿಯನ್ನು ಹೊಂದಿರತಕ್ಕದ್ದು ಪ್ರ2ಎ ವರ್ಷಾರರ್ದ್ಗ್ರಾರ್ಣನರ್ಥ್ಯವರ್ಯು ಆ ಗೆ 
- 43 ಹುದ್ದೆಗಳು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಪ್ರ 2ಬಿ,36 (ಸ ರರ 2. ಇ 
ಕ ಹೊಂಧಿಲಿತಕ್ಕಮು. ಪ್ರ3ಎ ಪರ್ವ ರ್ಣ ರ್ಥ EN EE 
ನಂ ಪ್ರ 3 ಪ೫ Oo | Oo | ತ TT 
ಸ ಪ.3(ಎ) 01 01 = = 02 
ag ಪ) | 0 | O01 = ಈ ತ 02 
ಸಾ.ಅ. 07 06 06 02 01 22 
ಪ.1 
೨. ಒಟ್ಟು 14 13 1] 02 03 43 



























































ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ೨೨೫೧ 












































































































































(1) (2) (3) (4) (5) (6) 
ಗ್ರೂಪ್‌-" ಬಿ ' ಅಪತ್ರಾಂಕಿತ ಹುದ್ದೆಗಳು 
3254-3265 | ಔಷಧ ನಿಯಂತ್ರಣ ರೂ. 10800- |1) Must be a holder of a ಕನಿಷ್ಠ - 18 ಮೀಸಲಾತಿ] ಇ ಮ |ಗ್ರಾ |ಮಾಸ್ಕೆ |ಅಂವಿ [ಒಟ್ಟು 
ಇಲಾಖೆಯಲ್ಲಿ ಕಿರಿಯ 20025 1185156218 degree in ಗರಿಷ್ಠ - 33 ಪಜಾ. | 01 | - | 01 ದ ದ 02 
ರಸಾಯನ ತಜ್ಞರ 12 Pharmacy with basic degree ವಿ ವಷ ಹಾ oI ಹ ಪ ಹಾ oI 
| D ಕು 
ಹುದೆಗಳು. in Pharmacy. sk ಪ್ರ! ಸಾ ಗ್ಗ ಷಾ ಷಾ = 01 
ಈ 2) Preference shall be ಅ ಫಿ 
Junior ; . ಪಸ3ಎ ಪ್ರ2(ಎ) ದ ಎ 01 — ಗ್ಗ 
given to the person having ಬ್ರ ವ a a 
ತ experience in the analysis (ಪ್ರ 3ಬಿ ೫ಬಿ) 
— posts of drugs & cosmetics. ತ ಸಾ.ಅ 01 02 01 01 801 06 
ಒಟ್ಟು 02 05 03 01 01 12 
ಪ.ಪಂ / 38 ಆ 
ಘ್‌ *01 ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಮಾತ್ರ 
ದೃಷ್ಟಿಮಾಂದ್ಯ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದ ಪಕ್ಷದಲ್ಲಿ ಶ್ರವಣದೋಷ/ 
ಚಲನವಲನ ವೈಕಲ್ಯವುಳ್ಳ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು. 
ಗ್ರೂಪ್‌-“ಬಿ' ತಾಂತ್ರಿಕೇತರ ಹುದೆಗಳು 
3266-3273 | ವಾರ್ತಾ ರೂ : 5575 (1) Must be holder of a ಕನಿಷ - 18 
ಸ © 
ಇಲಾಖೆಯಲ್ಲಿ * ೨ 10620 | degree in Journalism of a ಗರಿಷ್ಠ - 33 ಮಸವಾತಿT ಇ ಮ ಗ್ರಾ [ಮಾನ್ಯ [ಒನ್ನು 
ವಾರಾ ಸಹಾಯಕ University established by ತ 
ನಿರ್ದೇಶಕರ Law in India or equivalent i ಪ.ಜಾ. — ದ 01 — 01 
ಸ 08 qualification. ಪಿ ಪ ಹಾ ಷಾ ಗ ಪಾ ಗ್‌ 
ಹುದ್ದೆಗಳು 2) Must possess not less ಪ್ರ3ಎ ಮ 
@ | ಪ. 3ಎ 01 — — — 01 
Assistant than 2 years experience as ಪ್ರ 3 ಮ 
Director of a Reporter, Sub-Editor or ಜ್‌ ಪ್ರ3ಬಿ 01 ಫ್‌ ದ್‌ ಈ 01 
Information Feature Writer in a ಸಾ.ಅ. 01 01 01 01 04 
_ 08 ಪ.ಪಂ ( 38 
posts Newspaper or Journal having ಒಟ್ಟು 03 01 03 01 08 
| ಗೆ ಹ ಛ 
a circulation of not less ಪ್ರ.1 
than ten thousand. 
3) Must possess general 
acquaintance with various 
media of mass 
communication. 
4) Must be well acquainted 
with Kannada. 





















































































































































೨೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ಭಾಗ-೫ 
(1) (2) (3) (4) (5) (6) 
3274-3279 | ಬೃಹತ್‌ ಬೆಂಗಳೂರು | ರೂ: 6000- Must be holder of a degree | ಕನಿಷ್ಠ - 18 
ಮಹಾನಗರ ಪಾಲಿಕೆ * 11200 in Law of any ೫2600004566 | ಗರಿಷ್ಠ - 33 ಮೀಸಲಾತಿ ಇ ಮ ಗ್ರಾ ಒಟ್ಟು 
ಯಲ್ಲಿ ಕಿರಿಯ University. ಪ.ಜಾ. 01 — — 01 
ಕಾನೂನು ಪ್ರ. 2ಎ ಪ.ಪಂ. 01 ಶ್‌ ಣಾ 01 
ಅಧಿಕಾರಿಗಳ 06 ಪ್ರ 2 os ಪ.1 01 = ತ 01 
ಹುದ್ದೆಗಳು ಪ್ರ 3ಎ ಸಾ.ಆ. 01 01 | 3 
Junior Law ಪ್ರತಿಬಿ ಒಟ್ಟು 04 01 01 06 
Officer - 06 ಈ 
posts ಪ.ಜಾ 
ಪ.ಪಂ 7 38 
ಪ್ರ 1 
ಗ್ರೂಪ್‌ ಸಿ? ತಾಂತ್ರಿಕ ಹುದ್ದೆಗಳು 
GROUP - ' CC! —- TECHNICAL POSTS 
743-1178 ಉದ್ಯೋಗ ಮತ್ತು ರೂ. 8825- 1.Must have passed S.S.L.C. ಕನಿಷ್ಠ - 18 D ಮೆಕ್ಕಾನಿಕ್‌ ಮೋಟರ್‌ ವೆಹಿಕಲ್‌ - 07 ಹುದ್ದೆಗಳು 
ತರಬೇತಿ ಇಲಾಖೆಯಲ್ಲಿ 16000 examination or equivalent ಗರಿಷ್ಠ - 35 
ಕಿರಿಯ ತರಬೇತಿ examination. ಪ್ರ 2ಎ ಮೀಸಲಾತಿ ಇ ಮ ್ರ | ಮಾ.ಸ | ಒಟ್ಟು 
ಅಧಿಕಾರಿಗಳ (ವಿವಿಧ 2 .Must possess National Trade |ಪ್ರ 2ಬಿ ಪ.ಜಾ § § 01 |- 01 
ವೃತ್ತಿ) 436 ಹುದ್ದೆಗಳು Certificate and National ಪ್ರ 3ಎ 136 ಪ್ರ2(ಎ) — — 01 — 01 
Jr. Training Apprenticeship Certificate in |ಪ್ರಶ3ಬಿ ಪ್ರ3(ಎ) 01. |- | — 01 
Officers in the concerned Trade issued ಪ.ಜಾ ಮ(ಬಿ) 01 |- | — 01 
various under the aegis of National ಪಮ | ಸಾ.ಅ 1 01 01 01 03 
Trades - 436 Council for Vocational ಪ್ರ 1 ಒಟ್ಟು 02 [0 |08 [01 07 
posts Training or Diploma in the 
appropriate branch awarded by 2) ಮೆಕ್ಯಾನಿಕ್‌ ಡೀಸಲ್‌ - 05 ಹುದ್ದೆಗಳು 
the Board of Technical ಮೀಸಲಾತಿ ಇ ಗ್ರಾ [ಮಾಸ್ಯೆ [ಒಟ್ಟು 
Education, Department of ಪ.ಜಾ 1. 01 Ka _ 01 ಈ 
Technical Examination. ಪಡು) 1 ಷಾ ಘ್‌ ಘ್‌ 01 
3. In case of Junior Training ಪ2(ಬಿ) a ಹ್‌ 0 
Officer in Engineering ನ 01 0 ಫಾ 7 02 
Drawing and Workshop ಒಟು 5 02 ಇ ಶ್‌ 05 
Calculation & Science must ಈ 














possess a Diploma in 
Appropriate discipline i.e., 
Electrical/Mechanical/ 
Electronics etc., subject as 
the case may be, awarded by 
Board of Technical 
Examination Department of 
Technical Education. 














3) ಡ್ರೈವರ್‌ ಕಮ್‌ ಮೆಕ್ಕಾನಿಕ್‌ - 06 ಹುದ್ದೆಗಳು 



































ಮೀಸಲಾತಿ ಇ ಮ ದ್ರಾ ಒಟ್ಟು 
ಪ.ಜಾ 01 — — 01 
ಪ.ಪಂ 01 — — 01 

| ಪ್ರ 01 — — 01 
ಸಾ.ಅ 01 01 01 03 
ಒಟ್ಟು 04 01 01 06 








lil 















































































































































































































































ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ೨೨೫೩ 
4. Must have put-in two 4) ಮೆಷಿನಿಷ್‌ -15 ಹುದೆಗಳು 
ತ ವತಿಯ ಹೆಸರು ಹುಡೆಡಳ years experience in teaching ಳ್ಳ 
ad ಹ್‌ ಸ in the Technical Training ಮೀಸಲಾತಿ ಇ.ಮ ಗಾ ಮಾ.ಸೈ ಒಟು 
ಸಂ. ಸಂಖ್ಯೆ » ಲ ೬ ಛ 
ಈ Institute or experience of ಪಜಾ ೫01 01 ಫ್‌ 03 
1 ಮೆಕ್ಯಾನಿಕ್‌ ಮೋಟರ್‌ ವೆಹಿಕಲ್‌ 07 two ears in Engineerin - 
2 § ಈ ಪೂ ೫ 101 |0 03 
2 ಮೆಕ್ಯಾನಿಕ್‌ ಡೀಸಲ್‌ 05 Industry licensed under ಪ್ರ2(ಎ) 4 
Indian Factories Act 1948 in ಪ್ರ3(ಎ) ದ (01 |- = 01 
3 ಡ್ರೈವರ್‌ ಕಮ್‌ ಮೆಕ್ಯಾನಿಕ್‌ 06 the respective field. ಪ್ರ3(ಬಿ) KN 01 — — 01 
ಇಸಿಸ್‌ 
ನ್ಟ ಎ ಜ್‌ ಸಿ ಸಾ.ಅ 310 To |- 07 
5 ಫಿಟಿರ್‌ 73 . Must no ave attaine 
ಆ the age of 35 years in ಒಟ್ಟು 05 | 06 04 15 
6 ಟರ್ನರ್‌ 39 
respect of others. 
9. ರವ: 9. Fe 
7 | ಮೆಕ್ಕಾನಿಕ್‌(ರೆಪ್ರಿಜೆರೇಷನ್‌ 17 JES A EEE 5) ಹಿಟರ್‌ - 73 ಹುದ್ದೆಗಳು 
ಅಂಡ್‌ ಏರ್‌ ಕಂಡೀಷನಿಂಗ್‌ Backward communities and ವ 
ಸ್ಯ ಪಾ i 40 years in respect of 50 ಮೀಸಲಾತಿ ಇ ಮ ಗ್ರಾ ಮಾ.ಸ್ಕೆ | ಯೋ. ಅ | ಕಮಾಅ ಒಟ್ಟು 
ಈ - “A ಪ. 03 10 |0 102 ದ ದ 
ರ್ವಾಶರ್ತ ತತ್‌ 08 and ST and Group A ಪ.ಜಾ 11 
15 7ಎಪಾನಿಕ್‌ ಪ್ಯಾನಿಕ್‌ 5 ಅ ಗ ೧0ಸಿ | | 02 
ದ wr ತ ಜ್‌ ದ ಆಜ್ಯ ಸ ಘು I TE — — 13 
11 ಕ್ರಾ ಅಟೋ ಎ 0 shou successfully complete 
ಠಿ = 
ಅಂಡ್‌ ಎಲೆಕಾನಿಕ್‌ ಈ the training in the concerned ಪ್ರ2(ಎ) ಸ್ನ 03 03 02 11 
ಈ trade at CTI/ATI of DGET, ಪ್ರ2(ಬಿ) |0 |01 101 |- ವ ನ್‌ 03 
12 | ಮೆಕ್ಯಾನಿಕ್‌ ಕನ್‌ಸ್ಯೂಮರ್‌ 02 during the period of ಪ್ರ3(ಎ) 01 01 01 ವ - ಣಾ 03 
ಎಲೆಕ್ಟ್ರಾನಿಕ್ಸ್‌ ೬... ಮ ಜತ | ಫ್ರ3(ಬಿ) 7 ol ಗ್ಗ 01 ತ್ರ ಡಾ 04 
13 | ಕೋಪ (COPA) 18 Me ಸಾ.ಆ ಗಾಜಾ 0 0 T36 
training is not offered by 
14 | ಡಾಟಾ ಎಂಟ್ರಿ ಆಪರೇಟಿರ್‌ 07 CTI/ATI, should undergo ಒಟ್ಟು 19 22 |20 |08 02 02 73 
15 | ಮೆಕ್ಯಾನಿಕ್‌ ಕಂಪ್ಯೂಟರ್‌ 04 Equivalent alternative 6) ಟರ್ನರ್‌ - 39 ಹುದೆಗಳು 
ಹಾರ್ಡ್‌ವೇರ್‌ training as may be prescribed 
by Directorate. ಮೀಸಲಾತಿ ಇ ಮ ಗ್ರಾ ಮಾ.ಸ್ಕೆ | ಯೋ. ಅ | ಕಮಾ.ಅ ಒಟ್ಟು 
16 | ಇಂಟೀರಿಯರ್‌ ಡೆಕೋರೇಟಿರ್‌ 02 ಡಾ or To or ಹಾ or ಗಾ 
ಅಂಡ್‌ ಡಿಸೈನಿಂಗ್‌ ಪಪಂ ತಾ ಸಡಾ ಸ್ಟಾ ಗ್‌ ಹ ಪ ol 
17 | ಎಲೆಕ್ಸಿಷಿಯನ್‌ 81 ಪ್ರ! ರ್ಮ 2 - 02 
Ko] ಲ" 
18 | ಇಂಜಿನಿಯರಿಂಗ್‌ ಡ್ರಾಯಿಂಗ್‌ 40 ಪ್ರ2(ಎ) 01 01 01 01 ದ 01 05 
19 | ವರ್ಕ್‌ಶಾಪ್‌ ಕ್ಯಾಲ್ಕುಲೇಷನ್‌ 38 ಪ್ರ2(ಬಿ) 01 ದ 01 ದ ದ — 02 
ಅಂಡ್‌ ಸೈನ್ಸ್‌ ಪ್ರ3(ಎ) — — 01 ದ — — 01 
ಪ್ರ3(ಬಿ) 01 | 01 | ಪಾ pe 02 
ಸಾ.ಅ 05 06 05 02 01 01 20 
ಒಟ್ಟು 10 | 09 | 12 |04 01 03 39 















































೨೨೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ 


ಭಾಗ-೫ 


























7) ಮೆಕ್ಯಾನಿಕ್‌ ರೆಫ್ರಿಜೆರೇಷನ್‌ ಅಂಡ್‌ ಏರ್‌ಕಂಡೀಷನಿಂಗ್‌-17 ಹುದ್ದೆಗಳು 


















































































































































ಮೀಸಲಾತಿ ಇ ಮ ಗ್ರಾ ಮಾ.ಸ್ಕೆ | ಯೋ.ಅ | ಕಮಾಅ ಒಟ್ಟು 
ಪ.ಜಾ — — 01 01 — — 02 
ಪ್ರ.1 - — 1] — - - 01 
ಪ್ರ2(ಎ) ಹಾ 0 |01 0] - ದ 03 
ಪ್ರ2(ಬಿ) ದ ಹ 0] FZ ಜಾ - 01 
ಪ್ರ3(ಬಿ) ದ = 0] - ಸ | 01 
ಸಾ.ಅ 02 03 03 01 — — 09 
ಒಟ್ಟು 02 04 08 03 ದ್‌ — 17 
8) ವೆಲರ್‌ - 16 ಹುದೆದಳು 
ಮೀಸಲಾತಿ ಇ | ಮ ಗ್ರಾ ಮಾ.ಸೈ | ಒಟ್ಟು 
ಪ.ಜಾ 01 01 01 ದಾದ 03 
ಪ.ಪಂ — 01 — ದ 01 
ಪ್ರ2(ಎ) 01 01 — — 02 
ಪ್ರ3(ಎ) ದ 0 (|- - 01 
ಪ್ರ3(ಬಿ) -..|101 |- ದ 01 
ಸಾ.ಅ 03 02 02 01 08 
ಒಟ್ಟು 05 07 03 01 16 
9) ಆರ್ಕಿಟಿಕರಲ್‌ ಅಸಿಸೆಂಟ್‌ - 08 ಹುದೆಗಳು 
ಮೀಸಲಾತಿ ಇ ಮ ದ್ರಾ ಒಟ್ಟು 
ಪ.ಜಾ 01 — ದ 01 
ಪ.ಪಂ. 01 — — 01 
ಪ್ರ 01 ದ — 01 
ಪ್ರ2(ಎ) 01 ದ — 01 
ಸಾ.ಅ 02 01 01 04 
ಒಟ್ಟು 06 01 01 08 


















































ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ೨೨೫೫ 
10) ಎಲೆಕ್ಟ್ರಾನಿಕ್‌ ಮೆಕ್ಯಾನಿಕ್‌ - 52 ಹುದ್ದೆಗಳು 
ಮೀಸಲಾತಿ | ಇ ಮ ಗ್ರಾ ಮಾ.ಸೈ ಯೋ.ಅ | ಕಮಾಅ ಒಟ್ಟು 
ಪ.ಜಾ 03 02 01 01 01 ದ್‌ 08 
ಪ.ಪಂ. — 01 — — ದ — 01 
ಪ್ರ.1 01 — 01 — ದ್‌ — 02 
ಪ್ರ2(ಎ) 03 02 02 01 01 ಕ 09 
ಪ್ರ2(ಬಿ) ದ್‌ 01 01 — ದ ದ 02 
ಪ್ರ3(ಎ) ಹಾ oa Jo |- ಸ್ಯ ಥಾ 02 
ಪ್ರ3(ಬಿ) 01 — 01 — ದ್‌ — 02 
ಸಾ.ಅ 06 08 06 02 02 02 26 
ಒಟ್ಟು 14 15 13 04 04 02 52 












































11) ಮೆಕ್ಯಾನಿಕ್‌ ಆಟೋ ಎಲೆಕ್ಕಿಕಲ್‌ ಅಂಡ್‌ 
ಈ 


ಎಲೆಕಾನಿಕ್‌-06 ಹುದ್ದೆಗಳು 
ಪನು ಬ 



































ಮೀಸಲಾತಿ ಇ ಮ ಗ್ರಾ ಒಟ್ಟು 
ಪ.ಜಾ 01 — ದ 01 
ಪ.ಪಂ. 01 — — 01 
ಪ್ರ.1 01 —— — 01 
ಸಾ.ಅ 01 01 01 03 
ಒಟ್ಟು 04 01 01 06 











12) ಮೆಕ್ಯಾನಿಕ್‌ ಕನ್‌ಸ್ಕೂಮರ್‌ ಎಲೆಕ್ಟಾನಿಕ್ಸ್‌ - 02 ಹುದೆಗಳು 

















ಮೀಸಲಾತಿ ಇತರೆ 
ಪ.ಜಾ 01 
ಸಾ.ಅ 01 
ಒಟ್ಟು 02 


ಆ 

















೨೨೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ 


ಭಾಗ-೫ 























13) ಕಂಪ್ಯೂಟರ್‌ ಆಪರೇಟರ್‌ ಅಂಡ್‌ ಪ್ರೋಗ್ರಾಮಿಂಗ್‌ ಆಸಿಸ್ಟೆಂಟ್‌ 



































































































































ವೀಸಲಾತಿ ಇ ಮ ಒಟ್ಟು 
ಪ.ಜಾ 01 ದ್‌ 01 
ಪ.ಪಂ. 01 — 01 
ಸಾ.ಅ 01 01 02 
ಒಟ್ಟು 03 01 04 








- 18 ಹುದೆಗಳು 
ಮೀಸಲಾತಿ | ಇ ಮ ಗ್ರಾ ಮಾ.ಸ್ಕೆ | ಯೋ.ಅ | ಕಮಾಅ ಒಟ್ಟು 
ಪ.ಜಾ 01 — ದ 01 — ದ 02 
ಪ.ಪಂ — ದ 01 — ದ — 01 
ಪ್ರ. ದ ದ 01 - ದ — 01 
ಪ್ರ2ಎ 101 |- - 01 ಷ್‌ ದ 02 
ಪ2) |- ಸಾ 01 ಡೆ ದ ತ 01 
ಪ್ರ3(ಎ) 01 (|- 01 ಹಾ ಷಾ ದ 02 
ಪ್ರತ(ಬಿ) |- - 01 ದ | = 01 
ಸಾ.ಅ — 02 03 01 01 01 08 
ಒಟ್ಟು 03 02 08 03 01 01 18 
14) ಡಾಟಾ ಎಂಟ್ರಿ ಆಪರೇಟರ್‌ - 07 ಹುದ್ದೆಗಳು 

ಮೀಸಲಾತಿ ಇ ಮ ಗ್ರಾ ಒಟ್ಟು 

ಪ.ಜಾ 01 — ದ್‌ 01 

ಪ.ಪಂ. 01 — — 01 

ಪ್ರ.! 01 312 01 

ಪ್ರ2(ಎ) 01 - 01 

ಸಾ.ಅ 01 01 01 03 

ಒಟ್ಟು 05 01 01 07 


15) ಮೆಕ್ಕಾನಿಕ್‌ ಕಂಪ್ಯೂಟರ್‌ ಹಾರ್ಡ್‌ವೇರ್‌ - 04 ಹುದ್ದೆಗಳು 











ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ 


೨೨೫೭ 





























16) ಇಂಟಿರಿಯರ್‌ ಡೆಕೊರೇಟರ್‌ ಅಂಡ್‌ ಡಿಸೈನಿಂಗ್‌ 02 ಹುದ್ದೆಗಳು 














ಮೀಸಲಾತಿ ಇತರೆ 
ಪ.ಜಾ 01 
ಸಾ.ಅ 01 
ಒಟ್ಟು 02 














1) ಎಲೆಕಿಷಿಯನ್‌ - 81 ಹುದೆಗಳು 
ಪ್ರ ದ 



































ಮೀಸಲಾತಿ | ಇ ಮ ಗ್ರಾ ಮಾ.ಸ | ಯೋ.ಅ | ಕಮಾಅ ಒಟ್ಟು 
ಪ.ಜಾ 03 04 03 01 01 01 13 
ಪ.ಪಂ. 01 01 ದ ದ — ದ 02 
ಪ್ರ. 01 01 01 — ದ — 03 
ಪ್ರ2(ಎ) 03 03 03 01 01 01 12 
ಪ್ರ2(ಬಿ) 01 01 01 — ದ — 03 
ಪ್ರ3(ಎ) 01 01 01 — ದ — 03 
ಪ್ರ3(ಬಿ) 02 01 01 ದ — — 04 
ಸಾ.ಅ 10 12 10 05 02 02 41 
ಒಟ್ಟು 22 24 20 07 04 04 81 
































18) ಇಂಜಿನಿಯರಿಂಗ್‌ ಡ್ರಾಯಿಂಗ್‌ - 40 ಹುದ್ದೆಗಳು 



































ಮೀಸಲಾತಿ | ಇ ಮ [ಗ್ರಾ ಮಾ.ಸೈ | ಯೋ.ಅ | ಕಮಾಅ ಒಟ್ಟು 
ಪ.ಜಾ — 02 02 ದ್‌ 01 01 06 
ಪ.ಪಂ. 01 — ದ — ದ್‌ — 01 
ಪ್ರ 01 01 — — ದ್‌ — 02 
ಪ್ರ2(ಎ) — 02 02 ದ್‌ 01 01 06 
ಪ್ರ2(ಬಿ) 01 01 — ದ್‌ ದ್‌ — 02 
ಪ್ರ3Xಎ) | 01 — ದ — — ದ 01 
ಪ್ರತ(ಬಿ) | 01 |01 |- ಇತ ಎ 02 
ಸಾ.ಅ 05 06 05 02 01 01 20 
ಒಟ್ಟು 10 13 09 02 03 03 40 





















































































































































೨೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ಭಾಗ-೫ 
19) ವರ್ಕ್‌ಶಾಪ್‌ ಕ್ಯಾಲುಕ್ಯುಲೇಷನ್‌ ಅಂಡ್‌ ಸೈನ್ಸ್‌ — 38 ಹುದ್ದೆಗಳು 
ಮೀಸಲಾತಿ | ಇ ಮ ಗ್ರಾ ಮಾ.ಸ | ಯೋ.ಅ | ಕಮಾಅ ಒಟ್ಟು 
ಪ.ಜಾ 01 |02 |02 |- ಎ 01 06 
ಪ.ಪಂ. 01 — 01 — ದ — 02 
ಪ್ರ1 0 |- ದ ದ ದ ದ 01 
ಪ್ರ2(ಎ) 01 02 01 ದ — 01 05 
ಪ್ರ2(ಬಿ) 01 | | ದ - PE 01 
ಪ್ರ3(ಎ) 01 - 01 ಎ - ವ 02 
ಪ್ರ3(ಬಿ) 01 01 — ದ — ದ 02 
ಸಾ.ಅ 05 106 |04 |02 01 01 19 
ಒಟ್ಟು 12 11 09 02 01 03 38 
ಅಂಕಣ 06ರಲ್ಲಿರುವ ಕ್ರಮ ಸಂಖ್ಯೆ: (3), (9), (10), (12), (14), (15), (1) ಕ್ಕೆ (ವೃತ್ತಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಈ ಕೆಳಕಂಡಂತಿವೆ:- 
Sl. Post Qualification 
No. 
01 Driver Cum Mechanic (06) (LMV) NTC/NAC in MMV Trade OR Diploma in Automobile Engg. 
02 Architectural Assistant (08) NTC/NAC in D’ Men Civil Trade OR Diploma in Civil Engg. 
(with CAD Programming Training) 
03 Mechanic Auto Electrical and NTC/NAC in Auto Electrician trade OR Diploma in Automobile 
Electronics (06) Engg. 
04 Mechanic Consumer Electronics (02) NTC/NAC in Electronic Mech. & Electronic Service 
Maintenance & Information Technology Trade OR Diploma in 
Electronic Mech. 
05 Data Entry Operator (07) NTC/NAC in COPA/PAASA-Trade OR Diploma in Computer Engg. 
06 Mechanic Computer Hardware (04) NTC/NAC in IT & ESM Trade OR Diploma in Computer Engg. 
07 Interior Decorator & Designing (02) NTC/NAC in the concerned trade OR Diploma in Civil Engg. OR 
Diploma in Architecture 




















ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ೨೨೫೯ 








(1) (2) (3) (4) (5) (6) 












































17-208 ತೃಮಗ್ಯ ಮತ್ತ ಜಿ [ತಾ ೫5 [Mt pe a holder [I 
ಇಲಾಖೆಯಲ್ಲಿ ಜವಳಿ 16000 of a Diploma in ಗರಿಷ್ಠ - 33 ಮೀಸಲಾತಿ | ಇ ಮ ಗ್ರಾ ಮಾ.ಸ. | ಕಮಾಅ | ಒಟ್ಟು 
ತನಿಖಾಧಿಕಾರಿಗಳ 30 ಹಾ ಪ್ರ 2ಎ ಪಜಾ EE ಪ ಈ 

Handloom ಪ ೧ಬ 

ಹೆ ವಣ ವಣ, 
ಹುದ್ದೆಗಳು Technology or by ಕ ತ್ರೆ ಪ.ಪಂ 01 = ಡಾ = = 01 
possess an ಕನಾ ಪ್ರ. 01 ಡೆ ಪ ಫ್ರಾ = oI 
F | ನ್‌್‌ 
equivalent ಪುಸಿ ಪ್ರ2(ಎ) 02 02 ol - - 05 
qualification. ಪ.ಜಾ ಪರ್‌ oI ನ್‌ ಈ ಹ ೫ 
ವ್‌ ಸು 

ಮನಂ ಸ | oI ಹ ತ ಜಿ ವ 7 

ಫ್ರ 1 
ಪ್ರ ಪ್ರತ ಗ ಸ ತ ಪ ಷಾ ಕ 
ಸಾ.ಅ 04 05 04 01 01 15 
ಒಟ್ಟು 13 09 06 01 01 30 

































































1209-1251 | ಸಾರ್ವಜನಿಕ ಗ್ರಂಥಾಲಯ | ರೂ. 10800- 1) Should be a ಕನಿಷ್ಠ - 18 | _ 
ಇಲಾಖೆಯಲ್ಲಿ 20025 holder of Degree ಗರಿಷ್ಠ - 45 ಮೀಸಲಾತಿ (ಇ |ಮ [ಗ್ರಾ | ಮಾಸ್ಯೆ | ಅಂ.ವಿ ಯೋ.ಅ | ಕಮಾಅ | ಒಟ್ಟು 
RE in Library ಪ. ೧ಎ ಪ.ಜಾ 02|02 |02 |- ದ — ಹು 06 
ತೆ ಎಡ 1 Science. ಖಾ ಪ.ಪಂ To (೨ [3 ಜ್‌ ತಾ ತ 01 

4 JETS ಪ್ರ3ಎ [18 (ಪ್ರ SR SCN = ಹ ದ 01 
Shou ave 
not less than one |ಪ್ರಶಿಬಿ ಪ್ರ2(ಎ) EE [5 ಹ ನ. 07 
year’s of ಪ.ಜಾ ಪ್ರ.2(ಬಿ) 01.01 |- |- ದ ದ ದ 02 
experience in ಪ.ಪಂ ೬50 ಪ್ರ3(ಎ) 01 | 01 |- 2 ಹ — ದ 02 
Library ಪ್ರ1 ಪ್ರ3(ಬಿ) 01 | 01 |- — ದ ದ ಎ 02 
ಜಸತ SSR ಸಾ.ಅ ಜರಾ) EE) 
Government. 
ಒಟ್ಟು 13 |15 10 02 01 01 01 43 
































* ಅಂಗವಿಕಲ ಅಭ್ಯರ್ಥಿಗೆ 01 ಹುದ್ದೆಯನ್ನು ಮೀಸಲಿರಿಸಿದ್ದು, ಈ ಹುದ್ದೆಗೆ ಚಲನವಲನ 
ವೈಕಲ್ಯವುಳ್ಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ. 





















































೨೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ 
(1) (2) (3) (4) (5) (6) 
1252 ಆಡಳಿತ ತರಬೇತಿ ಸಂಸ್ಥೆ ರೂ. 10000- | 1) Must be a holder | ಕನಿಷ್ಠ - 18 
(ಮೈಸೂರು) ಯಲ್ಲಿ 18150 of degree in ಗರಿಷ್ಠ - 33 
ಹಿರಿಯ ಗ್ರಂಥಪಾಲಕರ Library Science. ಪ್ರ 2ಎ 
01 ಹುದ್ದೆ 2) Must have put in |ಪ್ರ2ಬಿ ಮೀಸಲಾತಿ ಇತರೆ 
Senior not less than one ಪ್ರ3ಎ 36 ಇಲ 01 
Librarian year of service in ಪ್ರ 3ಬಿ 
- 01 post a Government ಪ.ಜಾ 
Library. ಪ.ಪಂ 738 
ಪ್ರ 1 
1253 ಆಡಳಿತ ತರಬೇತಿ ಸಂಸ್ಥೆ ರೂ. 10000- | 1) Must be a holder | ಕನಿಷ್ಠ - 18 
(ಮೈಸೂರು) ಯಲ್ಲಿ 18150 of degree in ಗರಿಷ್ಠ - 33 








ಗ್ರಂಥಪಾಲಕರ 01 ಹುದ್ದೆ 
Librarian 


ದ 01 post 








Library Science. 
2) Must have put in 
not less than one 


year of service in 





a Government 


Library. 





MUU ಜ 
Ww 
ಡಿ 





ಮೀಸಲಾತಿ ಇತರೆ 








ಸಾ.ಅ 01 



































ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ೨೨೬೧ 
(1) (2) (3) (4) (5) (6) 
1254-1258 | ಔಷಧ ನಿಯಂತ್ರಣ ರೂ: 7275- | Must have passed Diploma | ಕನಿಷ್ಠ - 18 
ಇಲಾಖೆಯಲ್ಲಿ 13350 in Pharmacy and PUC with | ಗರಿಷ್ಠ - 33 ಮೀಸಲಾತಿ ಇ ಮ [ದ್ರಾ ಒಟ್ಟು 
ಪ್ರಯೋಗಶಾಲಾ ತಂತ್ರಜ್ಞರ Science ಪ್ರ 2ಎ ಪ.ಜಾ — 0 |- 01 
05 ಹುದ್ದೆಗಳು ಪ್ರ 2ಬಿ ಪ್ರವರ್ಗ-1 oa |- |- 01 
Laboratory ಪ್ರ3ಎ 36 ಪ್ರವರ್ಗ-2ಎ 0 |- ದ 01 
Technician ಪ್ರ 3ಬಿ ಸಾ.ಅ 01 ಆ 01 02 
- 05 posts ಪ.ಜಾ ಒಟ್ಟು 03 01 |01 05 
ಪ.ಪಂ ೪38 
ಪ್ರ 1 
1259-1335 | ಕಾರ್ಮಿಕ ರಾಜ್ಯ ವಿಮಾ ರೂ: 7275- | 8) Must have passed 5520 | ಕನಿಷ್ಠ - 18 ಮೀಸಲಾತಿ | ೬ |ಮ [ಗ್ರಾ | ಮಾಸ್ಯೆ [ಕಮಾಅ | ಯೋಅ | ಒಟ್ಟು 
ಯೋಜನೆ (ವೈ) ಸೇವೆಗಳ 13350 Examination. ಗರಿಷ್ಠ - 33 ಪ.ಜಾ 03 |04 |02 |01 01 01 12 
ಇಲಾಖೆಯಲ್ಲಿ ಫಾರ್ಮಾಸಿಸ್ಟ್‌ 2) Must have passed ಪ್ರ 2ಎ ಪಪಂ 01 | 01 01 ತ ಟ್ರ ವ 03 
77 ಹುದ್ದೆಗಳು Diploma in Pharmacy from | ಪ್ರ 2ಬಿ ಪ್ರ 01 | 01 01 ಜಾ ಪ್ತ ಛಿ 03 
Pharmacist - 77 a Government recognised ಪ್ರ 3ಎ 36 ಪ್ರ2ಎ) |03 |03 02 101 01 01 11 
posts Institution & registered (ಪ್ರ3ಬಿ ಪ್ರ2(ಬಿ) |0 [01 01 ವ ದ 03 
with the Karnataka ಪ.ಜಾ ಪ್ರ3(ಎ) |o [01 01 | ಸ್ತ & 03 
Pharmacy Council. ಪ.ಪಂ ೬38 ಪ್ರ3(ಬಿ) 01 01 02 ತ ಇ 04 
ಪ್ರ 1 ಸಾ.ಅ 09 |11 10 04 02 02 38 
ಒಟ್ಟು 20 |23 20 06 04 04 77 
































































































































೨೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ಭಾಗ-೫ 








(1) (2) (3) (4) (5) (6) 




















ಗ್ರೂಪ್‌ -" ಸಿ' ತಾಂತ್ರಿಕೇತರ ಹುದ್ದೆಗಳು 
GROUP- 0೮1 NON-TECHNICAL POSTS 











































































































1330-1381 | ಕಾರ್ಮಿಕ ರೂ 4575- A degree of a recognised ಕನಿಷ್ಠ — 18 
ಇಲಾಖೆಯಲ್ಲಿ * 8400 University or equivalent ( ಗರಿಷ ೨ 33 ಮೀಸಲಾತಿ |ಇ ಮ ಗ್ರಾ |ಮಾ.ಸೈ | ಅಂವಿ| ಯೋ.ಅ | ಕಮಾಅ | ಒಟ್ಟು 
ಓಕ qualification. Preference ಗ ಪಜಾ ಘಾ 03 02 ತ್ರ ಡ್‌ 01 01 07 
ಕಾರ್ಮಿಕ ನಿರೀಕ್ಷಕರ will be given to ಸ್ರ ದರದ ರುದರದ ಪ ೯ i 
46 ಹುದೆಗಳು graduates with a post ಪ್ರ 2ಬಿ ಟಕ 
Lab graduate diploma in ಪ್ರ 3ಎ 136 ಪ್ರ 01 |01 3 ಈ ಷಾ ಸ 02 
ಅ Social Sciences. is ಪ್ರಜ) (೨ ೫ 0 |- ಷಾ oI ol 06 
Inspector ಪ್ರ 3ಬಿ 
1 0088 ಎಚ ಪ್ರ2(ಬಿ) |01 01 |೨ ([|- ದ ಜಾ A 02 
ಪ.3(ಎ 01 01 — ದ — ದ್‌ — 02 
ಪ.ಪಂ ೬38 ಪ್ರ) 
ಪ್ರ3(ಬಿ) 01 01 01 — ದ — ದ್‌ 03 
ಪ್ರ 1 ಡೆ 
ಸ್‌ ಸಾ.ಅ 04 | 07 05 03 #402 | 01 01 23 
ಒಟ್ಟು 09116 10 03 02 03 03 46 
** ಅಂಗವಿಕಲ ಅಭ್ಯರ್ಥಿಗಳಿಗೆ 02 ಹುದ್ದೆಗಳನ್ನು ಮೀಸಲಿರಿಸಿದ್ದು ಈ ಹುದ್ದೆಗಳಿಗೆ 
ಶ್ರವಣದೋಷ / ಚಲನವಲನ ವೈಕಲ್ಯ ಮತ್ತು ಮಾನಸಿಕ ಅಸ್ವಸ್ಥ ಅಭ್ಯರ್ಥಿಗಳು ಮಾತ್ರ 
ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ. 
1382-1384 | ಆಯುಷ್‌ ರೂ 3850- Must be holder of a ಕನಿಷ್ಟ - 18 
, , , ಅ | 
ಇಲಾಖೆಯಲ್ಲಿ * 7050 Diploma in Library ಗರಿಷ - 3 ಮೀಸಲಾತಿ ಇ ಮ ಒಟ್ಟು 
pe Science or possess Ko ಪ.ಪಂ 01 ಈ 01 
ಸಹಾಯಕ ಗ ಪ. 2ಎ ಕ 
ಸಹಾ equivalent qualification. | ಅ ದ 
ಪ್ರ 2ಬಿ 736 ಪ್ರ-1 01 ದ್‌ 01 
ಗ್ರಂಥಪಾಲಕರ 03 ಬ್ರ 
[ನ ಪ 3ಬಿ ಒಟ್ಟು 02 01 03 
Assistant br 
Librarian ಪ.ಜಾ" 
- 03 posts ಪಪಂ (38 
ಪ್ರ 1” 

































































ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ೨೨೬೩ 
(1) (2) (3) (4) (5) (6) 
1385-1402 | ಸಾರ್ವಜನಿಕ ರೂ.4150- 1) Should be holder of ಕನಿಷ್ಠ — 18 

ಗ್ರಂಥಾಲಯ * 7800 Diploma in Library ಗರಿಷ್ಠ — 45 ಮೀಸಲಾತಿ | ಇ ಮ ಗ್ರಾ ಮಾ.ಸ್ಟೆಯೋ.ಅ | ಕಮಾಅ ಒಟ್ಟು 
ಇಲಾಖೆಯಲ್ಲಿ 18 Science awarded by ಪ್ರ 2ಎ ಪ.ಜಾ 01 01 01 ೭ ಡ್‌ = 03 
ಸಹಾಯಕ Board of Technical ಪ್ರ 2ಬಿ ಪ — 01 2 ಹ ಜ್ರ ಕ್ರ 01 
ಗ್ರಂಥಪಾಲಕರ Education OR equivalent | ಪ್ರ 3ಐ |48 ಪ.2(ಎ) 01 01 01 ಬ ಟ್ರ 03 
ಹುದ್ದಗಳು qualification. ಪ್ರ 3ಬಿ ಪ್ರ2(ಬಿ) ಹ 01 ಬ ತ ಮ ಡೆ 01 
Assistant 2) Should have not 1ess | ಪ.ಜಾ ಪ್ರ3(ಬಿ) 01 ಲ ತ್ರ ೫ ಬ ತ 01 
Librarian than one year's ಪ.ಪಂ 50 ಸಾ.ಅ 01 03 02 01 01 01 09 
- 18 posts experience in a Library |® 1 

ಅ ಒಟ್ಟು 04 07 04 01 01 01 18 











recognised by 
Government. 

ವಿಶೇಷ ಸೂಚನೆ:- 

ಈ ಹಿಂದೆ ದಿನಾಂಕ: 27-12-2006ರ 
ಅಧಿಸೂಚನೆಗನು ಗುಣವಾಗಿ ಈಗಾಗಲೇ 
ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಮನಃ 
ಸಲ್ಲಿಸುವ ಅಗತ್ಯವಿರುವುದಿಲ್ಲ 
ಹಾಗೂ ಹೊಸದಾಗಿ ಮೀಸಲಾತಿ 
ಕೋರುವ ಅಭ್ಯರ್ಥಿಗಳು ಈಗಾಗಲೇ 
ಅರ್ಜಿ ಸಲ್ಲಿಸಿದ್ದಲ್ಲಿ ಅರ್ಜಿ 
ನಿಗದಿಪಡಿಸಿರುವ ಕೊನೆಯ 
ದೊಳಗಾಗಿ  ಮನವಿಯೊಂದಿಗೆ 
ಮೀಸಲಾತಿ ಪ್ರಮಾಣ ಪತ್ರದ ಪ್ರತಿಯನ್ನು 
ಮಾತ್ರ ಆಯೋಗದ ಕೇಂದ್ರ ಕಛೇರಿಗೆ 


ಅರ್ಜಿ 


ಸಲಿಸಲು 
foe) 


ದಿನಾಂಕ 


ಸಲ್ಲಿಸಬಹುದು ಮತ್ತು ಈಗಾಗಲೇ 
ಸಲ್ಲಿಸಿರುವ ಅರ್ಜಿಯ ಸಂಖ್ಯೆಯನ್ನು 


ಮನವಿಯಲ್ಲಿ ನಮೂದಿಸತಕ್ಕದ್ದು. 
2 ಶಲ. 


ತಮ್ಮ 
$ 















































































































































೨೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೮, ೨೦೦೭ ಭಾಗ-೫ 
(1) (2) (3) (4) (5) (6) 
1403-1557 ಸಾರ್ವಜನಿಕ ರೂ. 5800- | 1) $S.S.L.C. and ಕನಿಷ್ಠ - 18 
ಗ್ರಂಥಾಲಯ 10500 should be a holder of a | ಗರಿಷ್ಠ - 45 ಮೀಸಲಾತಿ | ಇ |ಮ ಗ್ರಾ ಮಾ.ಸ | ಅಂವಿ|ಯೋಅ | ಕಮಾಅ | ಒಟ್ಟು 
ಇಲಾಖೆಯಲ್ಲಿ Certificate in Library (ಪ್ರ. 2ಎ ಪ.ಜಾ 05 |07 |o6 |02 0* |01 01 23 
ಗ್ರಂಥಾಲಯ Science awarded by the ಪ್ರ 2ಬಿ ಪ.ಪಂ 01 |02 |01 ಎ ಡ್ಯ - ಎ 04 
ಸಹಾಯಕರ 155 Government Library ಪ್ರ3ಎ[48 ಪ್ರ1 02 | 02 02 ಸ ೭ = 06 
ಹುದ್ದೆಗಳು Training School, ಪ್ರ 3ಬಿ ಪ್ರ2(ಎ) 05107 |07 |0 ox 101 01 24 
Library Bangalore or equivalent ಪ್ರ2(ಬಿ) 02 | 02 02 ಈ ಡಾ ಥಾ | 06 
Assistant - qualification ಪ.ಜಾ ಪ್ರ3(ಎ) 02 102 02 ಸಾ ಠ್‌ ಡ್‌ 06 
155 posts 2) Should have not less | ಪ.ಪಂ (50 ಪ್ರ3(ಬಿ) 5 103 02 ಸ ಪ್ರಾ ಫ್‌ ತ್ರ 08 
Ran ed ಪ್ರ ಸಾ.ಅ 15 |24 [19 08 04% [04 04 78 
ಆರೂ AE LARLY ಒಟ್ಟು 35 49 |4 | 06 |06 06 155 
BR AS ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಿರುವ ಹುದ್ದೆಗಳಿಗೆ ಕುಷ್ಠರೋಗದಿಂದ ಗುಣಮುಖ ವಾದವರು, 
I ಶ್ರವಣ ದೋಷವುಳ್ಳವರು, ಚಲನವಲನ ವೈಕಲ್ಯವುಳ್ಳವರು, Mentally ill ಈ ಅಭ್ಯರ್ಥಿಗಳು 
ಅರ್ಜಿ ಸಲ್ಲಿಸಲು ಅರ್ಹರು 
1558-1607 | ಸಹಕಾರ ಇಲಾಖೆಯಲ್ಲಿ | ರೂ. 7275- |A pass in Bachelor’s ಕನಿಷ್ಠ - 18 
ಸಹಕಾರ ಸಂಘಗಳ 13350 Degree in Agricultural ಗರಿಷ್ಠ — 33 ಮೀಸಲಾತಿ | ಇ ಮ ಗ್ರಾ ಮಾಸ್ಯೆ ಅಂ.ವಿ | ಯೋ.ಅ | ಕಮಾಅ | ಒಟ್ಟು 
ನಿರೀಕ್ಷಕರ 50 Science, Marketing and ಪ್ರ 2ಎ ಪ.ಜಾ 01 03 | 02 ತ — 01 01 08 
ಹುದ್ದಗಳು Co-Operation, Commerce ಪ್ರ 2ಬಿ ಪ.ಪಂ 01 01 | ೨ ES ಥೆ ಬ ಸ 02 
Inspector of and Business ಪ್ರ3ಎ |36 ಪ ೭ - 101 01 ದು ಬ = 02 
Co-operative Management. ಪ್ರ 3ಬಿ ಪವ 01 02 | 02 ೭ 3 01 01 07 
Societies - ಪ.ಜಾ ಪ್ರ2(ಬಿ) ಹ - |01 01 EE ಈ ಕ 02 
50 posts ಪ.ಪಂ 738 ಪ್ರ3(ಎ) ಾ To 01 ಪಾ ಥಾ | 02 
ಪ್ರ! ಪ್ರತಬಿ)_|01 [01 |- ನ ಹ ಸ 02 
ಸಾ.ಅ 06 08 | 06 02 01 01 01 25 
ಸೇರ 
ಒಟ್ಟು 10 15 |B 05 01 03 03 50 


















































ಜೆ 
* * * ಅಂಗವಿಕಲ ಅಭ್ಯರ್ಥಿಗೆ 01 ಹುದ್ದೆಯನ್ನು ಮೀಸಲಿರಿಸಿದ್ದು, ಈ ಹುದ್ದೆಗೆ ಮಾನಸಿಕ 





* ಹಳೆಯ ವೇತನ ಶ್ರೇಣಿ 


, ಮಹಿಳೆಯರಿಗೆ / ಮಾಜಿ ಸೈನಿಕರಿಗೆ / ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ರಿಕ್ಷ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಆಯಾ ವರ್ಗಕ್ಕೆ 


ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. 


ಪ್ರ.-ಪ್ರವರ್ಗ /ಸಾ.ಅ.-ಸಾಮಾನ್ಯ ಅರ್ಹತೆ / ಅಂ. ವಿ-ಅಂಗ ಬಿಕಲ / ಸ್ನ ಯೋಜನಾ 'ನಿರಾಶ್ರೀತರು. 


ಪಿ.ಆರ್‌. 672 


ಅಸ್ವಸ್ಥ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ. 


ಡಾ: ಹೆಚ್‌.ವಿ.ಪಾರ್ಶ್ವನಾಥ್‌ 
ಕಾರ್ಯದರ್ಶಿ, 
ಕರ್ನಾಟಿಕ ಲೋಕ ಸೇವ ಅಯೋಗ. 


ಸೇರಿದ ಇತರೆ 


ಸಂಕ್ಷೇಪ- ಇ - ಇತರೆ / ಮ - ಮಹಿಳೆ / ಗ್ರಾ - ಗ್ರಾಮೀಣ / ಮಾ.ಸೈ - ಮಾಜಿ ಸೈನಿಕ / ಕ.ಮಾ.ಅ. - ಕನ್ನಡ ಮಾಧ್ಯಮದ ಅಭ್ಯರ್ಥಿ/ ಪ.ಜಾ - ಪರಿಶಿಷ್ಟ ಜಾತಿ/ಪ.ಪಂ. - ಪರಿ ರಿಶಿಷ್ಟ ಪಂಗಡ / 











